ಇ. ಕರ್ನಾಟಕ ವಿಧಾನಪರಿಷತ್ತು 


ಜಾ? ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 731 (892) 
ವಿಧಾನ ಪರಿಷತ್‌ ಸದಸ್ಯರಹೆಸರು ಶ್ರೀ ಎಂ.ಎ ಗೋಪಾಲಸ್ವಾಮಿ 
_ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
ಉತ್ತರಿಸುವವರು F ಮುಖ್ಯಮಂತ್ರಿಗಳು 
ಉತ್ತರಿಸಬೇಕಾದ ದಿನಾಂಕ ; 12-03-2020 
ಪ್ರಸಂ. ಪಶ್ನೆ ಉತ್ತರ 
ಅ). |ರಾಜ್ಯದ ಪಟ್ಟಣ | ರಾಜ್ಯದ ಪಟ್ಟಣ ಹಾಗೂ ಗ್ರಾಮೀಣ `` ಪ್ರದೇಶಗಳಲ್ಲಿ ಸಣ್ಣ `ಕೈಗಾರಕೆಗಳನ್ನು ಸ್ಥಾಪಿಸಲು 
ಹಾಗೂ ಗ್ರಾಮೀಣ | ಸರ್ಕಾರವು ರೂಪಿಸಿರುವ ಯೋಜನೆಗಳು ಈ ಕೆಳಗಿನಂತಿವೆ. 


'ಪ್ರದೇಶಗಳಲ್ಲಿ ಸಣ್ಣ 


ಕೈಗಾರಿಕೆಗಳನ್ನು 
ಸ್ಥಾಪಿಸಲು ಸರ್ಕಾರವು 
ರೂಪಿಸಿರುವ 
ಯೋಜನೆಗಳು 
ಯಾವುವು; 

ಈ. - ಯೋಜನೆಗಳಡಿ 
ಕಳೆದ 3 ವರ್ಷಗಳಲ್ಲಿ 
ಹಾಸನ ಜಿಲ್ಲೆಯಲ್ಲಿ 
ಸ್ಥಾಪನೆಯಾದ ಸಣ್ಣ 
ಕೈಗಾರಿಕೆಗಳ ಮಾಹಿತಿ 
ನೀಡುವುದು; 

(ಆದೇಶದ 
ಪ್ರತಿಯೊಂದಿಗೆ 
ಸಂಪೂರ್ಣ 
ವಿವರವನ್ನು 
ನೀಡುವುದು) 


ks) 


1. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ನಗರ ಮತ್ತು 
ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು "ಗರಿಷ್ಟ ಸ ಸಾಲ ರೂ. 25 ಲಕ್ಷಗಳವರೆಗೆ 
ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು ಅನುಕೂಲ "ಒದಗಿಸಲಾಗುವುದು ಹಾಗೂ ಹೊಳ ವೆಚ್ಚದ 
ಹತ” ಶೇ. 15 "ರಿಂದ ಶೇ.35 ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.8.75 
ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತಿದೆ. 


2. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 
ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ” ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ ಘಟಕಗಳಿಗೆ 5 ವರ್ಷಗಳ 
ಅವಧಿಗೆ ಶೇಕಡ 10ರಂತೆ ಬಡ್ಡಿ ಸಹಾಯಧನ ನೀಡಲಾಗುವುದು. 


3. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ ವೆಚ್ಚದ ಮೇಲೆ ಶೇ 60 ರಷ್ಟು 
ಗರಿಷ್ಟ ರೂ.5.00 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


4. ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ ಉದ್ಯಮಿದಾರರು 
ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ ಹೊಸ ಘಟಕಗಳಿಗೆ ಗರಿಷ್ಟ 
ರೂ.2.00 ಕೋಟಿ ಯೋಜನಾ ವೆಚ್ಚದಲ್ಲಿ The Debt Equity Ratio 2:1 ಪ್ರಕಾರ (2/2 
ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 13 ಪ್ರವರ್ತಕರ ಬಂಡವಾಳ) 
ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 ರಲ್ಲಿ ಶೇ.50 ರಷ್ಟು ಬಡ್ಡಿ ರಹಿತ ಗರಿಷ್ಟ 
ರೂ.33 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಟ್ಟು 1186 ಹೊಸ ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಾಪನೆಯಾಗಿರುತ್ತವೆ. 

ವರ್ಷವಾರು ಮತ್ತು ಯೋಜನೆವಾರು ಅಡಿಯಲ್ಲಿ ಸ್ಥಾಪನೆಯಾದ ಕೈಗಾರಿಕೆಗಳ ವಿವರಗಳು ಈ 
ಕೆಳಗಿನಂತಿವೆ; 


ಪ್ರಸಂ ಪಕ್ನೆ ಉತ್ತರ" 
0 ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು 
- es - ಇದಕ್ಕೆ ಸಂಬಂಧಿಸಿದಂತೆ ಸ್‌ ಆನ್‌ಲೈನ್‌ ಮೂಲಕ ಬ್ಯಾಂಕ್‌ಗಳಿಗೆ ಮಾಹಿತಿ 
; ರವಾನಿ ಆಗುವುದರಿಂದ ಆದೇಶಗಳು ಇರುವುದಿಲ್ಲ. 
ಯೋಜನೆ 2016 | 2017- 2018- 7ಷರಾ 
pt 18 19 
ಪ್ರಧಾನಮಂತ್ರಿ ಉದ್ಕೋಗೆ 121 55 50 
ಸೃಜನೆ ಯೋಜನೆ 
ಮುಖ್ಯಮಂತ್ರಿ ಸ್ವಯಂ 0 23 19 
| ಉದ್ಯೋಗ ನ ಸೃಜನೆ ಯೊಜನೆ | 
ಎಸ್‌.ಎಫ್‌.ಸಿ 10% ಬಡ್ಡಿ — — -1ಈ 
ಸಹಾಯಧನ ಯೋಜನೆಯು 
2018-19 ನಿಂದ 
ಪ್ರಾರಂಭವಾಗಿದ್ದು 
ಈ ಸಾಲಿನಲ್ಲಿ 
ಸಾಲ ಪಡೆದ 7 
ಘಟಕಗಳು ಇನ್ನು 
ಅನುಷ್ಟಾನ 
ವಿ | ಹಂತದಲ್ಲಿವೆ 
ನಕಾಷ್‌ಷಾ ಪಾ “| 37 
ಉಪ ಯೋಜನೆ 
ಗಿರಿಜನ ಉಪ್‌ ಯೋಜನೆ 
ಮೇಲಿನ ಯೋಜನೆಗಳನ್ನು 53 358 504 
ಹೊರತು ಪಡಿಸಿ 
ಬ್ಯಾಂಕ್‌ಗಳಿಂದ ಸಾಲ ಪಡೆದು 
/ ಸ್ವಂತ ಬಂಡವಾಳದಿಂದ 
ಉದ್ಯಮಶೀಲರು ಸ್ಥಾಪಿಸಿದ 
ಕೈಗಾರಿಕೆಗಳು 
ಒಟ್ಟು 174 436 576 
ಆದೇಶಗಳ ಪ್ರತಿ ಅನುಬಂಧದಲ್ಲಿ ಲಗತ್ತಿಸಿದೆ 
ಆ) ಹಾಸನ ಜಿಲ್ಲಾ | ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪಿಸಲು ಈ ಕೆಳಗಿನ ಅಂಶಗಳನ್ನು ಪೆರಿಗಣಿಸಲಾಗುತ್ತದೆ. 
ವ್ಯಾಪ್ತಿಯಲ್ಲಿ ಯಾವ 
ಯಾವ ಸಣ್ಣ 1. ಜಿಲ್ಲಾ ವ್ಯಾಪಿಯಲ್ಲಿ ದೊರೆಯುವ ಕಚ್ಚಾಮಾಲು, 
ಕೈಗಾರಿಕೆಗಳನ್ನು 9 ಮಾರುಕಟ್ಟೆ ಬೇಡಿಕೆ, 
ಸ್ಥಾಪಿಸಲು 3. ತಂತ್ರಜ್ಞರ ಮತ್ತು ಕಾರ್ಮಿಕರ ಲಭ್ಯತೆ, 
ಅವಕಾಶಗಳಿವೆ; ಮತ್ತು 4. ಪರಿಸರ ಸಂರಕ್ಷಣೆ, 
ಸಣ್ಣ ಕೈಗಾರಿಕೆಗಳ 5. ನೀರಿನ ಲಭ್ಯತೆ, 
ಒಂದು ಕೈಗಾರಿಕಾ 6. ವಿದ್ಯುತ್‌ ಲಭ್ಯತೆ, 


ಉತ್ತರ 


ಮಾನದಂಡಗಳೇನು; 
(ಸಂಪೂರ್ಣ ವಿವರ 


ನೀಡುವುದು) 


7. ಉದ್ಯಮಶೀಲರಿಂದ ಕೈಗಾಕೆ ಸ್ಥಾಪಿಸಲು ನಿವೇಶನದ ಚೀಡಕ 
8. ಜಿಲ್ಲೆಯ ಅಭಿವೃದ್ಧಿಗೆ ಹೂರಕವಾಡ ಅಂಶಗಳು ಮತ್ತು ನೀತಿ 


ಅದರಂತೆ ಹಾಸನ ಜಿಲ್ಲೆಯಲ್ಲಿ ಈ ಕೆಳಗಿನ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸೂಕ್ತವಾಗಿರುತ್ತದೆ. 


ಆಹಾರ ಆಧಾರಿತ, 

ಟೆಕ್ಸ್‌ಟೈಲ್ಸ್‌ ಆಧಾರಿತ, 

ಗ್ರಾನೆಟ್‌ ಕಲ್ಲು ಆಧಾರಿತ, 
ಜನರಲ್‌ ಇಂಜಿನಿಯರಿಂಗ್‌, 
ತೆಂಗಿನ ನಾರಿನ ಉತ್ಪನ್ನಗಳು, 

ಕಾಫಿ ಪುಡಿ ತಯಾರಿಕಾ ಘಟಕಗಳು, 
ಮರದ ಪೀಠೋಪಕರಣಗಳು 
ಕಟ್ಟಡ ಸಾಮಾಗ್ರಿಗಳು, 

ಜೆಲ್ಲಿ ಕಲ್ಲು ತಯಾರಿಕೆ, 

10. ಸಿಮೆಂಟ್‌ ಹಾಲೋಣಬಿಕ್ಕ್‌ 

1]. ಕೆಮಿಕಲ್ಸ್‌ ಇಂಡಸ್ಸೀಸ್‌, 

12. ಆಯುರ್ವೇದ ಔಷಧಿಗಳ ತಯಾರಿಕೆ 


bana wynr 


ಪರಿಶಿಷ್ಟ ಜಾತಿ, ಪರಿಶಿಷ್ಟ 
ವರ್ಗ ಮತ್ತು 
ಹಿಂದುಳಿದ 

| ವರ್ಗದವರಿಗೆ ಸಣ್ಣಿ 
ಕೈಗಾರಿಕೆಗಳನ್ನು 
ಸ್ಥಾಪಿಸಲು ಸರ್ಕಾರದ 
ವತಿಯಿಂದ ಯಾವ 
ಯಾವ 
ಯೋಜನೆಗಳನ್ನು 
ರೂಪಿಸಿ ಅವರಿಗೆ ಸಾಲ 
ಸೌಲಭ್ಯ ಸಹಾಯ ಧನ 
ನೀಡಲಾಗುತ್ತಿದೆ? 
(ಸಂಪೂರ್ಣ ವಿವರ 
ನೀಡುವುದು) 


ಪರಿಶಿಷ್ಟ ಜಾತಿ. `ಪರಶಷ್ಟ`ಪಂಗಡದ ಮತ್ತ ನಂದುಳಿದ `ವರ್ಗದವರಗ ಸನ್ನ ಕಾಕನ್ನು 
ಸ್ಥಾಪಿಸಲು ಸರ್ಕಾರದ ವತಿಯಿಂದ ಈ ಕೆಳಗಿನ ಯೋಜನೆಗಳನ್ನು ರೂಪಿಸಿ ಅವರಿಗೆ ಸಾಲ |; 
ಸೌಲಭ್ಯ, ಸಹಾಯ ಧನ ನೀಡಲಾಗುತ್ತಿದೆ 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗದವರಿಗೆ ಹಾಗೂ ಇತರೆ ವರ್ಗದವರಿಗೆ 


ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ನಗರ ಮತ್ತು 
ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ ರೂ. 25 ಲಕ್ಷಗಳವರೆಗೆ 
ಬ್ಯಾಂಕ್‌ಗಳ ಮೂಲಕೆ ಸಾಲ ಸೌಲಭ್ಯ ಒದಗಿಸಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು .ಅನುಕೂಲ ಒದಗಿಸಲಾಗುವುದು ಹಾಗೂ ಯೋಜನಾ ವೆಚ್ಚದ 
ಮೇಲೆ ಶೇ. 15 ರಿಂದ ಶೇ35 ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.8.75 


ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತಿದೆ. 


. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 


ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣಿ ಮತ್ತು ಸಣ್ಣ ಕೈಗಾರಿಕಾ ಘಟಕಗಳಿಗೆ 5 ವರ್ಷಗಳ 
ಅವಧಿಗೆ ಶೇಕಡ 10ರಂತೆ ಬಡ್ಡಿ ಸಹಾಯಧನ ನೀಡಲಾಗುವುದು. 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮಾತ್ರ; 


1. ಪರಿಶಿಷ್ಠ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ ಉಪೆಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ ವೆಚ್ಚದ ಮೇಲೆ ಶೇ 60 ರಷ್ಟು 
ಗರಿಷ್ಟ ರೂ.5.00 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


2. ಪರಿಶಿಷ್ಟ ಜಾಶಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ ಉದ್ಯಮಿದಾರರು 
ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ ಹೊಸ ಘಟಕಗಳಿಗೆ ಗರಿಷ್ಟ 
ರೂ.2.00 ಕೋಟಿ ಯೋಜನಾ ವೆಚ್ಚದಲ್ಲಿ The Debt Equity Ratio 2:1 ಪ್ರಕಾರ (2 
ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 13 ಪ್ರವರ್ತಕರ ಬಂಡವಾಳ) 
ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 1/ ರಲ್ಲಿ ಶೇ.50 ರಷ್ಟು ಬಡ್ಡಿ ರಹಿತ ಗರಿಷ್ಟ 
ರೂ.33 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 


ಸಿಐ 26 ಸಪ್ರಕ್ಕೆ 2020 
(ವಿಎಸ್‌.ಯಡಿಯರಪ್ರು 
ಮುಖ್ಯಮಂತ್ರಿ 


-No:49, Ground-Floor, South Block — 


ಕರ್ನಾಟಕ ಸರ್ಕಾರ 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 


DIRECTORATOF INDUSTRIES 


ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 
AND COMMERCE 


ನಂ.49, ನೆಲ ಮಹಡಿ, ಸೌತ್‌ ಬ್ಲಾಕ್‌, 
ಖನಿಜ ಭವನ, ರೇಸ್‌`ಕೋರ್ಸ್‌ ರಸ್ತೆ, 
ಬೆಂಗಳೂರು - 560 001. 


B :22386798 ಫ್ಯಾಕ್ಸ;22389909 


Khanija Bhavan, Race Course Road, 
Bangalore — 560001. 
2 : 22386798 Fax: : 22389909 


ಸಂಖ್ಯೆಃಕೈವಾಇ/ವಿಶ್ವಕೈವಿಅ/ಸಿಎಂಇಜಿಪಿ/ಅನುದಾನ/93/2017-18 ದಿನಾಂಕ: 11.12.2017 


ಕಛೇರಿ ಆದೇಶ 


ವಿಷಯ: 2017-18ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯ 
"ಅನುಷ್ಠಾನಕ್ಕಾಗಿ ಅನುದಾನ ಬಿಡುಗಡೆ ಕುರಿತು. 


ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ ಸಿಐ 134 ಸಿಎಸ್‌ಸಿ 2015 (ಪಿ2) ದಿನಾಂಕ: 27.11.2017 

2. ಈ ಕಛೇರಿಯ ಪತ್ರ ಸಂ.ಕೈವಾಇ/ವಿಶ್ವ/ಕೈವಿಅ/ಸಿಎಂಇಜಿಪಿ/ಅನುದಾನ/2017-18 
ದಿನಾಂಕ:23.08.2017 

3. ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು 
ಗ್ರಾಮೋದ್ಯೋಗ ಮಂಡಳಿಯಿಂದ ಸ್ವೀಕೃತ ಪ್ರಸ್ತಾವನೆಗಳು. 

4. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಖಾದಿ. ಮತ್ತು ಗ್ರಾಮೋದ್ಯೋಗ 
ಮಂಡಳಿರವರಿಂದ ಸ್ಟೀಕೃತ ಪ್ರಸ್ತಾವನೆಗಳು. 

5. ಆಯುಕ್ತರು ಕೈಗಾರಿಕಾಭಿವೃದ್ಧಿರವರ ಅನುಮೋದಿತ ಟಿಪ್ಪಣಿ ದಿನಾಂಕ: 7.12.2017 


Kk p 
ಎಜೆ: 


ಪ್ರಸಾವನೆ: 4 


ಮೇಲ್ಕಂಡ ವಿಷಯಕ್ಕೆ ಸಂಬಂದಿಸಿದಂತೆ, 2017-18ನೇ ಸಾಲಿನ ಆಯುವ್ಯಯದ ಲೆಕ್ಕಶೀರ್ಷಿಕೆ: 2851-00- 
102-0-83 (106) ರ ಪೂರಕ ಅಂದಾಜಿನಲ್ಲಿ ಸಹಾಯಧನಕ್ಕಾಗಿ ರೂ.126.61 ಕೋಟಿ, ಅನುದಾನವನ್ನು ಒದಗಿಸಲಾಗಿದೆ. 
ಸದರಿ ಅನುದಾನದಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯ ಸಹಾಯಧನ ಅನುದಾನ; 
ರೂ.15.00 ಕೋಟಿ ಅನುದಾನ ಮರುಹಂಚಿಕೆ ಮಾಡಲಾಗಿರುತ್ತದೆ. ಉಲ್ಲೇಖಿತ (1)ರ ಸರ್ಕಾರಿ ಆದೇಶದಲ್ಲಿ ಮೊದಲನೇ 
ಕಂತಿನ ಅನುದಾನವಾಗಿ ರೂ.8,50,66,343/- (ರೂಪಾಯಿ ಎಂಟು ಕೋಟಿ ಐವತ್ತು ಲಕ್ಷದ ಅರವತ್ತಾರು ಸಾವಿರದ 
ಮೂರು ನೂರ ನಲವತ್ಕೂರು ಮಾತ್ರ ಬಿಡುಗಡೆ ಮಾಡಿ ಆದೇಶಿಸಿದೆ. j 


ಸದರಿ ಅನುದಾನದಲ್ಲಿ 2014-15ನೇ ಕರ್ನಾಟಕ ಸ್ವಯಂ ಉದ್ಯೋಗ ಯೋಜನೆ, 2015-16 ಮತ್ತು 
2016-17ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯಡಿ ವಿವಿಧ ಬ್ಯಾಂಕ್‌ಗಳಿಂದ ಸಾಲ 
ಪಡೆದು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಿರುವ ಫಲಾನುಭವಿಗಳಿಗೆ / ಘಟಕಗಳಿಗೆ ಸಹಾಯಧನ ಬಿಡುಗಡೆ ಮಾಡಲು 
ಅವಕಾಶ ಕಲ್ಪಿಸಲಾಗಿದೆ. ಸದರಿ ಆದೇಶದಲ್ಲಿ ಬಿಡುಗಡೆಯಾದ ಮೊತ್ತವನ್ನು ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 
ಕೇಂದ್ರ ಇವರ ಬೇಡಿಕೆ ಮತ್ತು ಮಂಜೂರಾತಿ ಜೇಷ್ಠತೆ ಆಧರಿಸಿ ಜಿಲ್ಲೆಗಳಿಗೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ 
ನಿರ್ದೇಶಕರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆರವರು ಬಿಡುಗಡೆ ಮಾಡಲು ಅನುಮತಿ ನೀಡಿಲಾಗಿದೆ. 


ಉಲ್ಲೇಖಿತ (3) ಮತ್ತು (4)ರಲ್ಲಿನ ಪತ್ರಗಳನ್ನ್ವಯ ಸ್ವೀಕೃತವಾಗಿರುವ 2014-15ನೇ ಕರ್ನಾಟಕ ಸ್ವಯಂ 
ಉದ್ಯೋಗ ಯೋಜನೆ, 2015-16 ಮತ್ತು 2016-17ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ 
ಯೋಜನೆಯಡಿ ವಿವಿಧ ಬ್ಯಾಂಕ್‌ಗಳಿಂದ ಸಾಲ ಪಡೆದು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಿರುವ ಫಲಾನುಭವಿಗಳಿಗೆ / 


ಧಿ 
ಘಟಕಗಳಿಗೆ ಜಿಲ್ಲಾ ಮಟ್ಟದ ಸಹಾಯಧನ ಮಂಜೂರಾತಿ ಸಮಿತಿಯಿಂದ ಮಂಜೂರಾಗಿರುವ ಸಹಾಯಧನ ಬಿಡುಗಡೆಯ 


ಆದೇಶ ಸಂಖ್ಛೆಃ ಕೈವಾಇ/ವಿಶ್ರಣ್ವಿವಿಅ/ಸಿಎಂಇಜಪಿ/ಅನುದಾನ93/2017-18 ದಿನಾಂಕ: 11.12.2017 ಪುಟ -1 


1) 


ಬೇಡಿಕೆ ಆಧರಿಸಿ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿಗೆ ಅನುದಾನ ಹೆಂಚಿಕೆ ಮಾಡಲು ಈ ಕೆಳಕಂಡಂತೆ 


ಆದೇಶಿಸಿದೆ 


:ಆ ದೇಶ: 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಮೊದಲನೇ ತ್ರೈಮಾಸಿಕದಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ಜಿಲ್ಲೆಗಳಲ್ಲಿ 
ಸಹಾಯಧನ ಮಂಜೂರಾಗಿ, ಬಿಡುಗಡೆಗೆ ಬಾಕಿ ಇರುವ ಘಟಕಗಳಿಗೆ ಈ ಕೆಳಕಂಡಂತೆ ಸಹಾಯಧನವನ್ನು ಬಿಡುಗಡೆ 


- ಮಾಡಲು "ಆದೇಶಿಸಿದೆ. 


ಸಂ 


ಸಾಲ ಜನ್ಲಾಸೃಗಾಕನಾ ಇಂಡ ರಾಟ್‌ ರಾಜ್ಯ ಖಾದಿ ೩ ಬಚ್ಚಾ 
ಸ್ರಾಮೋದ್ಯೋಗ ಮಂಡಳಿ 
ಘಟಕಗಳ ಸಹಾಯಧನ" ಸಹಾಯಧನ | ಘಟಕಗಳ ಸಹಾಯಧನ 
ಸೆಂಃ ರೂಗಳಲ್ಲಿ ರೂಗಳಲ್ಲಿ ಸಂಖ್ಯೆ ರೂಗಳಲ್ಲಿ 
1 1204-15 (8ೆ.ಎಸ್‌.ಇ.ಎಸ್‌) 6 9,98,600 | 6 9,98,600 
2 2015-16 88 1,45,31,764 75,86,825 727 22118589 | 
3 12016-17 266 53172922| 39 70,31,325 | 296 602047247 | 
ಒಟ್ಟು 360 87,03,286 | & [1,46,18,150 [3 8,33,21,436 | 
ಮೇಲ್ಕಂಡ ಉಲ್ಲೇಖ (1)ರ ಸರ್ಕಾರದ ಆದೇಶದಲ್ಲಿ 2017-18ನೇ ಸಾಲಿನ ಆಯುವ್ಯಯದ ಲೆಕ್ಕ ಶೀರ್ಷಿಕೆ 


2851-00-102-0-83 (106) ರಡಿ ರೂ.8,50,66,343/- (ರೂಪಾಯಿ ಎಂಟು ಕೋಟಿ ಇವತ್ತು ಲಕ್ಷದ ಅರವತ್ತಾರು 
ಸಾವಿರದ ಮೂರು ನೂರ ನಲವಕೂರು ಮಾತ್ತು ಅನುದಾನ ಬಿಡುಗಡೆಯಾಗಿದ್ದು, ಉಲ್ಲೇಖಿತ(3) ಮತ್ತು (4ರ 


ಪತ್ರೆಗಳಲ್ಲಿ ಜಲ್ಲಾ ಮಟ್ಟದಲ್ಲಿ ಮಂಜೂರಾತಿ ನೀಡಿರುವ 429 


೬ 


ಘಟಕಗಳಿಗೆ ರೂ.8,33,21,436/- ಗಳ ಸಹಾಯಧನ 


ಅನುದಾನ ಬಿಡುಗಡೆಗೆ ಪ್ರಸ್ತಾವನೆಗಳು ಸ್ಟೀಕೃತವಾಗಿರುವುದರಿಂದ, ಖಿಜಾನೆ-2 ಮುಖಾಂತರ ನೇರವಾಗಿ ಸಂಬಂಧಿಸಿದ 
ಫಲಾನುಭವಿಗಳ / ಘಟಕಗಳ ಬ್ಯಾಂಕ್‌ನ Transient Account/Suspense Account for other 
purposes ಖಾತೆಗೆ ಜಮಾ ಮಾಡಲು, ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಅನುದಾನವನ್ನು ಹಂಚಿಕೆ ಮಾಡಿದೆ. 


00 


T ಜೆಲ್ತಾ ಕೈಗಾರಿಕಾ ಕೇಂದ್ರ 


ಕರ್ನಾಟ್‌ರಾಜ್ಯ ಪಾದಿ & T ನಡಾಗಡೆ ಮಾಡಲಾದ 
ಗ್ರಾಮೋದ್ಯೋ paT 
ಸ ಜಲ್ಲಿ RT TSR |S ed ಧಾ ಮೋ ಧ 
ಸಂಖ್ಯೆ ರೂಗಳಲ್ಲಿ ಸಂಖ್ಯೆ ರೂಗಳಲ್ಲಿ | ಸಂಖ್ಯೆ ರೂಗಳಲ್ಲಿ 
1 | ಬಾಗಲಕೋಟಿ 27 49,83,523 - 27| - 49,83,523 
2 | ಬಂಗಳೂರು (ನ) ನ ಹ -[ ವ 
3 | ಬೆಂಗಳೂರು (ಗ್ರಾ; "Y 13 25,80,545 4 9,64,250 17 | 35,44,795 
4 | ಚೆಳಗಾವಿ | 50 87,35,796 T of 87,35,796 
5 | ಬಳ್ಳಾರಿ 27 36,11,000 - -21| - 36,11,000 
6 | ಬೀದರ್‌ | = 5 2,21,200 3 2| —2,21,200 
7 | ಚಾಮರಾಜನಗರ 2 3,16,750 ಹ 2| - 3,16,750 
8 | ಚಿಕ್ಕಬಳ್ಳಾಪುರ 19 42,32,375 p 19|- 42,32,375 
9 | ಚಿಕ್ಕಮಗಳೂರು 12 23,70,550 ಆ 12 | 
10 | ಚಿತ್ರದುರ್ಗ 27 33,88,203 - 27 33,88,203 
11 | ದಕ್ಷಿಣ ಕನ್ನಡ 20 57,08,000 | - ಷಿ | 20 | — 57,08,000 
12 | ದಾವಣಗೆರೆ ಧಿ 7,45,175 ಜ 5 — 7,45,175 
13 | ಧಾರವಾಡ 7,90,125 3,46,500 8] 11,36,625 
14 4 4,45,970 5,26,925 | ¥ 9,72,895 | 


ಆದೇಶ ಸಂಖ್ಯೆಃ ಕೈವಾಣವಶ್ರಗ್ಛಿವಿಅ/ಸಿಎಂಇಜಿಪಿ/ಅನುದಾನ33/2017-18 ವಿನಾಂಕೆ: 11122017 


ಪುಟ -2 


ಸ ಜಲ್ಲಾ ಕೈಗಾಕಾಕಂಡ್ರ 7 ರ್ನಾದ್‌ರಾಜ್ಯ ಪಾಕ ಬಡುಗಡ ಮಾಡರಾಷ 
ಷರ 4a ಗ್ರಾಮೋದ್ಯೋಗ ಮಂಡಳಿ ಒಟ್ಟು ಸಹಾಯಧನ 
ಇ ಫಟ] ನಾಯಧನ | ಸಹಾಯಧನ | ಗಳ ಸಹಾಯಧನ 

ಸಂಖ್ಯೆ ರೂಗಳಲ್ಲಿ ಸಂಖ್ಯೆ ರೂಗಳಲ್ಲಿ ಸಂಖ್ಯೆ ರೂಗಳಲ್ಲಿ 

ಮ 15.| ಹಾಸನ | 138] 27,42,160 5|_ 1295000} 18] 40,37,160 

16 | ಹಾವೇರಿ 2| 2,18,750 ಅ 2 2,18,750 

17 | ಕಲಬುರಗಿ 5 5,25,000 4 3,31,975 9] - 8,56,975 

18 | ಕಾರವಾರ | al 37,24,805 14 36,49,800 28] 73,74,605 

3| 4,64,000 - ಓ 3] .- 4,64,000 

26,77,500 14 29,01,000 22| “ 55,78,500 

6 8,16,700 - 2 6 8,16,700 

10] 14,93,439 3a| 3,90,500 13| 18,83,939 

F 11| 24,28,000 1| 3,50,000 12] - 27,78,000 

3 6,35,250 ಪ i - 3 6,35,250 

] 11,23,150 ಕ A 5| 11,23,150 

12] 20,96,000 - - 12|, 20,96,000 

30] 68,56,000 6 - 13,07,900 36| . 81,63,900 

|] 18 | 38,55,270 10] 23,33,100 28| 61,88,370 

7| 6,40,500 ಹ - 7 6,40,500 

2 4,98,750 ಈ p 2 4,98,750 

360 | 6,87,03,286 69 | 429 | 8,33,21,436 


< 
090 


ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಿಸಿದ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 


ಕೇಂದ್ರರವರು, ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಬಿಡುಗಡೆ ಮಾಡಲು ಆದೇಶಿಸಿದೆ. 


p } 


ಸರ್ಕಾರಿ ಅದೇಶ ಸಂಖ್ಯೆಆಇ 18 ಟಿಎಆರ್‌ 2015 ದಿನಾಂಕ:01/07/2015ರಲ್ಲಿ ವಿವರಿಸಿರುವಂತೆ, ಜಿಲ್ಲಾ ಖಜಾನೆಯ 
ಖಜಾನೆ-2 ರ ಮುಖಾಂತರ ಸಿಟಿಎಸ್‌-13 ರಲ್ಲಿ ನೇರವಾಗಿ ಸಂಬಂಧಿಸಿದ ಬ್ಯಾಂಕುಗಳಿಗೆ ಜಮಾ ಮಾಡಲು 


kd 


ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ ಮೇಲು ಸಹಿ ಪಡೆದು 
ಖಜಾನೆಗೆ ಸಲ್ಲಿಸಲು ಆದೇಶಿಸಿದೆ. 


ಈ ಅನುದಾನವನ್ನು ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ರವರುಗಳು ನೀಡಿರುವ 2014-15ನೇ 
ಕರ್ನಾಟಕ ಸ್ವಯಂ ಉದ್ಯೋಗ ಯೋಜನೆ, 2015-16 ಮತ್ತು 2016-17ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ 
ಉದ್ಯೋಗ ಸೃಜನ ಯೋಜನೆಯಡಿ ಸಹಾಯಧನ ಬಿಡುಗಡೆ ಬಾಕಿಯಿರುವ ಬೇಡಿಕೆ ಆಧರಿಸಿ ಹಂಚಿಕೆ ಮಾಡಿದ್ದು 
ಯಾವುದೇ ಸಂಪೂರ್ಣವಾಗಿ! ತಾತ್ಕಾಲಿಕವಾಗಿ ಮುಚ್ಚಿರುವ ಘಟಕಗಳಿಸೆ/ ಆಡಿಟ್‌ವಿಚಾರಣೆ/ ಆಕ್ಷೇಪಣೆ ಹಾಗೂ 
ಈಗಾಗಲೇ ಸಹಾಯಧನ ಬಿಡುಗಡೆಯಾಗಿರುವ ಘಟಕಗಳಿಗೆ ಬಿಡುಗಡೆ ಮಾಡದಂತೆ ಜಾಗೃತೆ ವಹಿಸುವುದು. 


2016-17ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯಡಿ ಸಹಾಯಧನ ಮಂಜೂರಾತಿ 
ವಿವರಗಳನ್ನು ಸಿ.ಎಂ.ಇ.ಜಿ.ಪಿ ತಂತ್ರಾಂಶದಲ್ಲಿ ತಪ್ಪದೇ ದಾಖಲಿಸುವುದು. 


ಪ್ರಸ್ತುತ ಸಾಲಿನ 1ನೇ ಕಂತಿನ ಅನುದಾನದಲ್ಲಿ ಸಹಾಯಧನ ಬಿಡುಗಡೆಗೆ ಪರಿಗಣಿಸಲಾಗಿರುವ ನಿಮ್ಮ ಜಿಲ್ಲೆಯ 
ಫಲಾನುಭವಿಗಳ ಪಟ್ಟಿಯನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದ್ದು, ಹಂಚಿಕೆ ಮಾಡಲಾಗಿರುವ ಅನುದಾನವನ್ನು ಸದರಿ 
ಘಟಕಗಳಿಗೆ ಮಾತ್ರ ಬಿಡುಗಡೆ ಮಾಡಲು ಕ್ರಮ ವಹಿಸುವುದು. 


ಆದೇಶ ಸಂಖ್ಛೆಃ ಶೈವಾಇ/ವಿಶ್ರಣ್ಛಿವಿಅ/ಸಿಎ೦ಇಜಿಪಿ/ಅನುದಾನ 93/2017-18 ದಿನಾಂಕ: 11.12.2017 


ಪುಟ 3 


ರದು ಪಕ್ಷ "ಹಂಚಿಕೆಯಾದ ಸಹಾಯಧನದಲ್ಲಿ - ಯಾಪುದಾದರೂ- ನಿರ್ದಿಷ್ಟ- ಸೂಕ್ತ ಕಾರಣಕ್ಕಾಗಿ... ತಡೆಹಿಡಿದಿದ್ಯಲ್ಲಿ 
2 ಅಂತಹ ಫಲಾನುಭವಿಗಳ ವಿವರ, ಘಟಕಗಳ ವಿವರ, ಮೊತ್ತ ಪತ್ತು ಕಾರಣದೊಂದಿಗೆ ಅನುಬಂಧ-2 ರಲ್ಲಿನ 
ನಮೂನೆಯಲ್ಲಿ ಕೇಂದ್ರ ಕಛೇರಿಗೆ ವರದಿ ಸಲ್ಲಿತಕ್ಕದ್ದು. 


6. ಕರ್ನಾಟಕ ಸ್ವಯಂ ಉದ್ಯೋಗ ಯೋಜನೆ/ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯ 
ಮಾರ್ಗಸೂಚಿಯನ್ವಯ ಫಲಾನುಭವಿಗಳ ವಂತಿಕೆಯನ್ನು ಯೋಜನಾ ವೆಚ್ಚದ ಶೇ.5/ಶೇ.10 ರಂತೆ ಪರಿಗಣಿಸಿ, 
ಸಹಾಯಥನ ಬಿಡುಗಡೆ ಮಾಡುವುದು. ಬಿಡುಗಡೆ. ಮಾಡಲಾದ ಸಹಾಯಧನವನ್ನು ಟಿ.ಡಿ.ಆರ್‌.ನಲ್ಲಿಡುವಂತೆ 
ಸಂಬಂಧಿಸಿದ ಬ್ಯಾಂಕುಗಳಿಗೆ ತಿಳಿಸುವುದು. 


1 ಈ ಆದೇಶ ಕಲುಪಿದ ಕೂಡಲೇ ಸಹಾಯಧನವನ್ನು ಖಜಾನೆ-2 ಮುಖಾಂತರ ಬಿಡುಗಡೆಗೊಳಿಸಿ, ಕೆ.ಎಫ್‌ಸಿ. 
(೬೯೦) ಯ ಪ್ರಕಾರ ದೃಢೀಕೃತ ಉಪಯುಕ್ತತಾ ಪ್ರಮಾಣ ಪತ್ರದೊಂದಿಗೆ ಸಹಾಯಧನ ಬಿಡುಗಡೆ ಮಾಡಲಾಗಿರುವ 
ಘಟಕಗಳ ವಿವರಗಳನ್ನು ಅನುಬಂಧ-3 ರಲ್ಲಿನ ನಮೂನೆಯಲ್ಲಿ (£x೦1/ಅಂಗ್ರ ಭಾಷೆಯಲ್ಲಿ) ನೀಡುವುದು. 


ಈ ಆದೇಶವನ್ನು. ಆಯುಕ್ತರು. ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಬೆಂಗಳೂರುರವರ ಅನುಮೋದನೆ ಮೇರೆಗೆ ಹೊರಡಿಸಲಾಗಿದೆ. 


(ಹೆಜ್‌.ಎಂ. ಶ್ರೀನಿವಾಸ) 
ಜಂಟಿ ನಿರ್ದೇಶಕರು (ವಿಶ್ವ 


ಇವರಿಗೆ: ಜಂಟಿ ನಿರ್ದೇಶಕರು (ವಿತಿ) 
3 pe 
ಜಂಟಿ ನಿರ್ದೇಶಕರು, s ಕೈಗಾರಿಕೆ ಮತ್ತು ಘಾಣಕಿಜ್ಯ 


ಜಿಲ್ಲಾ ಕೈಗಾರಿಕಾ ಕೇಂದ್ರ ೫! 


ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ವಿಕಾಸ ಸೌಧ. ಬೆಂಗಳೂರು 
ನಿರ್ದೇಶಕರು, ರಾಜ್ಯ ಹೂಜೂರ್‌, ಖಜಾನೆ ಇಲಾಖೆ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, ಬೆಂಗಳೂರು 
ಜಂಟಿ ನಿರ್ದೇಶಕರು, ತಾಂತ್ರಿಕ ಕೋಶ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ವಿಕಾಸ ಸೌಧ. ಬೆಂಗಳೂರು 
ಉಪ ನಿರ್ದೇಶಕರು, ಟಿ.ಎನ್‌.ಎಂ.ಸಿ, ಖನಿಜ ಭವಣೆ, ರೇಸ್‌ ಕೋರ್ಸ ರಸ್ತೆ, ಬೆಂಗಳೂರು 


ಜಿನ್‌ 


5. ಜಿಲ್ಲಾ ಖಜಾನಾಧಿಕಾರಿಗಳು, ರೆ: 

6. ಅಪರ ನಿರ್ದೇಶಕರು (ಆಡಳಿತ)/(ಕೈಅ). ಕೇಂದ್ರ ಕಚೇರಿ, ಬೆಂಗಳೂರು ರವರ ಮಾಹಿತಿಗಾಗಿ. 

7. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ. ಜಸ್ಮ ಭವನ 
ರಸ್ತೆ. ಜೆಂಗಳೂರುರವರಿಗೆ ಕಳುಹಿಸುತ್ತಾ ಸಂಬಂಧಿಸಿದ ಜಿಲ್ಲೆಯ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 
ಕೇಂದ್ರರವರಿಗೆ ಹಣ ಸೆಳೆಯಲು ಅಗತ್ಯ ಮಾಹಿತಿ ಮತ್ತು ಸೇವೆಯನ್ನು ನೀಡಲು ನಿಮ್ಮ ಮಂಡಳಿಯ ಜಿಲ್ಲಾ ಮಟ್ಟದ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿಡೆ. 

$. ಜಂಟಿ ನಿರ್ದೇಶಕರು (ಯೋಜನೆ) ಕೇಂದ್ರ ಕಚೇರಿ, ಬೆಂಗಳೂರು ರವರ ಮಾಹಿತಿಗಾಗಿ 
ಲೆಕ್ಕಾಧಿಕಾರಿಗಳು (ಆೆಕ್ಕಪತ್ರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಚೇರಿ, ಬೆಂಗಳೂರು ರವರ ಮಾಹಿತಿಗಾಗಿ 
ಮತ್ತು ಈ ಆಡೇಶದಲ್ಲಿ ಜಿಲ್ಲೆಗಳಿಗೆ ಹಂಚಿಕಿ ಮಾಡಿರುವ ಮೊತ್ತವನ್ನು ಆಯಾಯ ಜಿಲ್ಲೆಗೆ ಖಜಾನೆ-2 ರಲ್ಲಿ ಬplಂ೩d 
ಮಾಡಲು ತಿಳಿಸಿದೆ. 

19 ಲೆಕ್ಕಾಧಿಕಾರಿಗಳು(ಲೆಕ್ಕಪರಿಶೋಢನೆ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಚೇರಿ, ಬೆಂಗಳೂರು. 

ಗೆ. ಕಚೇರಿ ಪ್ರತಿ. 


ಆದೇಶ ಸಂಖ್ಯೆಃ ಕ್ವವಾಣ/ವಿಶ್ರಣ್ಛಿವಿಅ/ಸಿಎಿ೦ಇಜಿಪಿ/ಅನುದಾನ/93/2017-13 ದಿನಾಂಕೆ: 11.12.2017 ಪುಟ -4 


ANNEXURE-1 


AGENCY 


List of CMEGP beneficiaries to whom subsidy is released vide 
order no. 1 and C.VIS.IEO.CMEGP:GRANT.93.2017-18 dated 11/12/2017 


NAME OF THE BENEFICIARY 


CATEGORY 


ACTIVITY 


1 | ARKALGUDU |JAYALAKSHMI [ARECA PLATES 
"2 | ARKALGUDU IKUMARAKS MASALA POWDER MFG 
3 ARKALGUDU MS KUMARASWAMY IARE « 
4 ARKALGUDU  ISHRUTHI j 1,40,000 
TARTRATE REPAIRS OF ELECTRICAL | ಗ್‌ PR 
BELUR | SER | 00 
5 NAYEEM KHAN BE | 1,05,0 
6 ES ASHA.N.S. W/O LATE PRABHU.K OBC READYMADE GARMENTS MFG | 1,40,000 
2 ತ Hl ಲ ಸ ea 
CHANNARAYA | 7 + 
7 ve PRAVEEN KUMAR.B.S. } oBc  [ARECAPLATES 
H .W 
8 SREENIVASA K ಈ ಸ W R Fy OBC 2HGGNW RES ನ [. 
9 HASSAN [DAVID IGNATIUS MIN COIR PITH COMPOST | 
10 DIC | HASSAN IHEMALATHA 2 | OBC NE 1,40,000 
| Dic 16-17 | HASSAN HASSAN IRANGEGOWDA P T URF NAGARAJU PT oBc  |FLOURMILL 3,50,000 
12| DC HASSAN {SUDHAKARAM | OBC [BAKERY PRODUCTS 1,87,160 
13 | HOLENARASI PURA [HYDER SHARIFF Min  JAGARABATTI 2,80,000 
TOTAL 27,42,160 
| iMANSOOR S/O KHADAR PASHA, PETE STREET, | | 
15-16 | HASSAN ARSIKERE  ‘BANAVARA VILLAGE AND POST, ARSIKERE | MIN JAGARABATTI | MFG 3,50,000 
| | | {TALUK HASSAN | | | 
ad ಟಿ SSR SE RS IR ರ 
| | NATESH.B.G. X/0 GOVINDAPPA. B.N, | | 
2 KviB | 15-16 HASSAN ARSIKERE  BANAVARA VILLAGE AND POST ARSIKERE oBc  |SwITCH PLATE CUTTING WORKS | MFG 1,75,000 
TALUK HASSAN } 
A SS NS EES ಹ ನ RSE PE CR pe _ 
| |C.R. RAVIKUMAR S/O RANGASWAMY i 
| KVIB KADUR CHIKKADEVANUR VILLAGE, DEVANUR POST oBc STICKER CUTTING 3,50,000 
IKADUR TALUK HASSAN | | 
| g ಸಾ ಲ | ್‌ 
| JANARDHANA.G.D. S/O DODDANAIKA 
4 xv | 16-17} HASSAN ALUR \HULLAVALLI VILLAGE, T. GUDDENRAHALLI sT BAKERY PRODUCTS MFG | 2,45,000 
I 4 POST ALUR TQ HASSAN | | 
SS ಮುದದ ಮ SR RE CSE s ವ ಸಮಿ 4 ಹಿ 
H | 
\ASHOK KUMAR NAIK S/O MARUTHI NAIK i | 
HASSAN ARSIKERE GANGANAGARA, KALANNAKOPPALU POST, sc READYMADE GARMENTS | MFG | 1,75,000 
| | 
| 


HASSAN 


KASABA HO ARSIKERE TQ, HASSAN 


GRAND TOTAL 


40,37,160 


Wa. Wei 
ಕರ್ನಾಟಕ ಸರ್ಕಾರ 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 


DIRECTORATOF INDUSTRIES 
AND COMMERCE 


ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 


ನಂ.49, ನೆಲ ಮಹಡಿ, ಸೌತ್‌ ಬ್ರಾಕ್‌, 


No.49, Ground Floor, South Block ಖನಿಜ ಭವನ, ರೇಸ್‌ ರ್ಸ್‌ ರಸ್ತೆ 
Khanija Bhavan, Race Course Road, ಬೆಂಗಳೂರು - 560 001. 


Bangalore — 560001. 
@ :22386798 [ax: : 22389909 


No: IC/VIS/IEO/CMEGP/SUB/93/2017-18 


ಕಛೇರಿ ಆದೇಶ 


ವಿಷಯ: 2017-18ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯ 
ಅನುಷ್ಠಾನಕ್ಕಾಗಿ ಅನುದಾನ ಬಿಡುಗಡೆ ಕುರಿತು. 


ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 134 ಸಿಎಸ್‌ಸಿ 2015 (೩2) ದಿನಾಂಕ: 14.02.2018 
2. ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು 
ಗ್ರಾಮೋದ್ಯೋಗ ಮಂಡಳಿಯಿಂದ ಸ್ಲೀಕೃತ ಪ್ರ ಪ್ರಸ್ತಾವನೆಗಳು. 
3. ಮುಖ್ಯ ಕಾರ್ಯ ನಿರ್ವ ಹಣಾಭಿಕಾರಿಗಳು, ಸಿವ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 
ಮೆಂಡಳಿರವರಿಂದ ಸ್ಪೀಕೃತ ಪ್ರಸ್ತಾವನೆಗಳು. 
4. ಆಯುಕ್ತರು ೈಗಾರಿಕಾಭಿವೃದ್ಧಿರವರ ಅನುಮೋದಿತ ಟಿಪ್ಪಣಿ ದಿನಾಂಕ:16.2.2018 


ಸಾಹ 


ಪ್ರಸಾವನೆ: 


ಮೇಲ್ಕಂಡ ವಿಷಯಕ್ಕೆ ಸಂಬಂದಿಸಿದಂತೆ, 2017-18ನೇ ಸಾಲಿನ ಆಯುವ್ಯಯದ ಲೆಕ್ಕಶೀರ್ಷಿಕೆ: 2851-00- 
102-0-83 (106) ರ ಪೂರಕ ಅಂದಾಜಿನಲ್ಲಿ ಸಹಾಯಧನಕ್ಕಾಗಿ ರೂ.126.61 ಕೋಟಿ ಅನುದಾನವನ್ನು ಒದಗಿಸಲಾಗಿದೆ. 
ಸದರಿ ಅನುದಾನದಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯ ಸಹಾಯಧನ ಅನುದಾನಕ್ಕಾಗಿ 
ರೂ.15.00 ಕೋಟಿ ಅನುದಾನ ಮೆಹಹಂಚಿಕೆ ಮಾಡಲ ಲಾಗಿರುತ್ತದೆ. ಉಲ್ಲೇಖಿತ (1)ರ ಸರ್ಕಾರಿ ಆದೇಶದಲ್ಲಿ ಎರಡನೇ 
ಕಂತಿನ ಅನುದಾನವಾಗಿ ರೂ. 3,23,65,469/- (ರೂಪಾಯಿ ಮೂರು ಕೋಟಿ ಇಪ್ಪತ್ತಮೂರು ಲಕ್ಷದ ಅರವತ್ತೈದು 
ಸಾವಿರದ ನಾಲ್ಕು ನೂರ ಅರವತ್ತೊಂಬತ್ತು ಮಾತ್ರ) ಬಿಡುಗಡೆ ಮಾಡಿ ಆದೇಶಿಸಿದೆ. 


ಸದರಿ ಅನುದಾನದಲ್ಲಿ 2015-16, 2016-17 ಮತ್ತು 2017-18ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ 
ಉಡದ್ದೋಗ ಸಾನ್‌ ಯೋಜನೆಯಡಿ ಏವಿಧ ಪಡೆದು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಿರುವ 
ಡೆ ಮಾಡಲು ಅವಕಾಶ ಕಲ್ಲಿಸಲಾಗಿದೆ. ಸದರಿ ಆದೇಶದಲ್ಲಿ 

ತ್ರ ) ಕೇಂದ್ರ, ಇವರ ಬೇಡಿಕೆ ಮತ್ತು ಮಂಜೂರಾತಿ 
ji ಅಢನಿಸ ಜಿಲ್ಲೆಗಳಿಗೆ ಆಯುಕ್ತರು, ಕೈಗಾ ಇಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕಾ ಮತ್ತು ವಾಣಿಜ್ಯ 


ಪಿತನ ಪತ್ರಗಳನ್ನಯ ಸ್ಟೀಕೃತವಾಗಿರುವ 2015-16, 2016-17 ಮತ್ತು ಹು 2017-18ನೇ 


ವ ಸ 


ವಿಧ ಬ್ಯಾಂಕ್‌ಗಳಿಂದ ಸಾಲ ಪಡೆದು ಕೈಗಾರಿಕಾ 
ಟದ ಸಹಾಯಧನ ಮಂಜೂರಾತಿ ಸಮಿತಿಯಿಂದ 


ವ 


Office order No: IC/ VIS/1EO/ CMEGPI SUB/ 93/2017-18 dated: 17/2/2018 BET 


ಸಹಾಯಧನ ಮಂಜೂರಾಗಿ. 


l 


ಮಾಡಲು ಆದೇಶಿಸಿದೆ. 


| ಸಾಲು ಜಿಲ್ಲಾ ಕೈಗಾರಿಕಾ ಕೇಂದ್ರ | ಕರ್ನಾಟಕ ರಾಜ್ಯ ಖಾದಿ & ಒಟ್ಟು 
} | ಗ್ರಾಮೋದ್ಯೋಗ ಮಂಡಳಿ j 
i ಘಟಕಗ4 7 ಸಷಾಡಧನ Wo ಸಹಾಯಧನ ಘಡಕಗಳ ! ಸಹಾಯಧನ 
ಸಂಖ್ಯೆ ರೂಗಳಲ್ಲಿ ಸಂಖ್ಯೆ | ರೂಗಳಲ್ಲಿ ಸಂಖ್ಯೆ | ರೂಗಳಲ್ಲಿ | 
1 2015-16 21 53,906,.750| 34| 61,92,913 55 | 1,15,89,663 | 
|? 2016-17 54 98,89,391| 42| 84,04,877 96 | 1,82,94,268 
3 |2017-18 11 24,30,138 | | |__11 | 24,30,138 
ಒಟ್ಟು 86| 1,77,16,279] 76] 1,45,97,790 162 | 3,23,14,069 


ಮೇಲ್ಲಂಡ ಉಲ್ಲೇಖ (1)ರ ಸರ್ಕಾರದ ಆದೇಶದಲ್ಲಿ 2017-18ನೇ ಸಾಲಿನ ಆಯುವ್ಯಯದ ಲೆಕ್ಕ ಶೀರ್ಷಿಕೆ 


5 


2851-00-102-0-83 (106) ರಡ ರೂ. 3,23,65,469/- (ರೂಪಾಯಿ ಮೂರು ಕೋಟಿ ಇಪ್ಪತ್ತಮೂರು ಲಕ್ಷದ 
ಅರವತ್ತೆ ದು ಸಾವಿರದ ವಾಲ್ಕು ಸೂರ ಅರವತ್ತೊಂಬತ್ತು ಮಾತ್ತು ಅನುದಾನ ಬಿಡುಗಡೆಯಾಗಿದ್ದು, ಉಲ್ಲೇಖಿತ(2) ಮತ್ತು 


9 ೪(3)ರ 


ಸಂಬಃ 


ಎ 


ಪತ್ರಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಂಜೂರಾತಿ ನೀಡಿರುವ 162 ಘಟಕಗಳಿಗೆ ರೂ. 3,23,14,069/- ಗಳ 
ಸಹಾಯಧನ ಅನುದಾನ ಬಿಡುಗಡೆಗೆ ಪ್ರಸ್ತಾವನೆಗಳು ಸ್ಟೀಕೃತವಾಗಿರುವುದರಿಂದ, ಖಜಾನೆ-2 ಮುಖಾಂತರ ನೇರವಾಗಿ 


೦ಧಿಸಿದ ಫಲಾನುಭವಿಗಳ / ಘಟಕಗಳ ಬ್ಯಾಂಕ್‌ನ Transient Account/Suspense Account for 


other purposes ಖಾತೆಗೆ ಜಮಾ ಮಾಡಲು, ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಅನುದಾನವನ್ನು ಹಂಚಿಕೆ ಮಾಡಿದೆ. 


ಜಿಲ್ಲಾ ಕೈಗಾರಿಕಾ ಸಂದ್ರ ರ್ಫಾಡ್‌ರಾದ್ಯ ಪಾರ್‌ಸ | ಬಿಡುಗಡೆ ಮಾಡಲಾದ 
ಫಂ us ಗ್ರಾಮೋದ್ಯೋಗ ಮಂಡಳಿ ಒಟ್ಟು ಸಹಾಯಧನ 
[2 ಘಟಕಗಳ ಸಹಾಯಧನ 1 ಘಡ ಸಹಾಯಧನ ಡಕ ಸಹಾಯಧನ 
ಸಂಖ್ಯೆ ರೂಗಳಲ್ಲಿ | ಸಂಖ್ಯೆ ರೂಗಳಲ್ಲಿ ! ಸಂಖ್ಯೆ ರೂಗಳಲ್ಲಿ 
1 | ಬಾಗಲಕೋಟಿ | : 6] 12,43,060 6| 12,43,060 | 
2| ಬಳ್ಳಾರ 5) 8,96,000 5] 8,96,000. 
| 3| ಬೆಂಗಳೂರು (ಗಾ) 5, 83750| 4 1028300 9| 18,65,800 | 
 4[ರೆಳಗಾಪಿ | |  3| 5,09,526; 3] 5,09,526 | 
| 5| ಬೀದರ್‌ 6| 6,17,750 6] 6,17,750 
6| ಚಕಬಳ್ಯಾವುರ | 8] 14,39,550 8| . 14,39,550 
7 | ದಕಣ ಕನ್ನಡ 12; 21,35,000 12| 21,35,000 ] 
8 | ಥಾರವಾಡ 1] 3,50,000 | 2}, 5,02,510 3] 8,52,510 
9 | ಗದಗ 3 5,09,250 5) 6,26,029 8! 11,35,279 
[10 | ನ 5] 13,44,000 | eS 
' 11 | ಹಾಷೇರ 5 7,79,625 | | 5} 7,79,625 


Office order No: IC/ VIS/1EO/ CMEGP/ SUB/ 93/201 7-18 dated: 17/2/2018 


ಪುಟ -2 


ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಿಡುಗಡೆ ಮಾಡಲಾದ 


ds si | ಗ್ರಾಮೋದ್ಯೋಗ ಮಂಡಳಿ | ಒಟ್ಟು ಸಹಾಯಧನ i 
| i ಘಟಕಗಳ ಸಹಾಯೆಧನ | ಘಟಕಗಳ ಸಹಾಯಧನ | ಘಟಕಗಳ ಸಹಾಯಧನ 
ಸಂಖ್ಯೆ; ರೂಗಳಲ್ಲಿ "ಸಂಖ್ಯೆ ರೂಗಳಲ್ಲಿ | ಸಂಖ್ಯೆ ರೂಗಳಲ್ಲಿ | 

4| 7,23,250 | 4 7,23,250} 

21 6058250 °° 60,58,250 | 

| | ಭಿ | 

2 ತಂ 2 3590 4 eT 

1} 1,75,000 | | 10,72,106) 5 12,47,106} 

| | 10,86,950 5| 10,86,950 | 

3,32,000 | 1| 3,32,000 | 

4| 42,10 1 1,68,900! 5] 5,94,000 

| 12] 2303880 | | __ 12] 23,30,388 

| 12' 30217161 7| 18,36,188] 19| 48,57,904; 

21 | ವಿಜಯಪುರ /1 4, 315000] 12| 15,69,750 16) 18,84,750 | 
(ಬು | B6[1,77,16,279/ 76|1,45,97,790| 162|3,23,14,069 | 

| ತಿಲ್ಕು | | i 1 51,400 | 


ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಿಸಿದ ಜಂಟಿ ನಿರ್ದೇಶಕರು, ಜಿಲ್ದಾ ಕೈಗಾರಿಕಾ 
ಕೇಂದ್ರರವರು, ಈ ಕೆಳಕಂಡ ಷರತ್ತುಗಳಿಗೆ ಒಳಷೆಟ್ಟು ಬಿಡುಗಡೆ ಮಾಡಲು ಆದೇಶಿಸಿದೆ. 


1. ಸರ್ಕಾರಿ ಅದೇಶ ಸಂಖ್ಯೆ:ಆಇ 18 ಟಿಎಆರ್‌ 2015 ದಿನಾಂಕ:01/07/2015ರಲ್ಲಿ ವಿವರಿಸಿರುವಂತೆ, ಜಿಲ್ಲಾ ಖಜಾನೆಯ 
ಖಜಾನೆ-2 ರ ಮುಖಾಂತರ ಸಿಟಿಎಸ್‌-13 ರಲ್ಲಿ ನೇರವಾಗಿ ಸಂಬಂಧಿಸಿದ ಬ್ಯಾಂಕುಗಳಿಗೆ ಜಮಾ ಮಾಡಲು 
ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ ಮೇಲು ಸಹಿ ಪಡೆದು 
ಖಜಾನೆಗೆ ಸಲ್ಲಿಸಲು ಆದೇಶಿಸಿದೆ. 


2. ಈ ಅನುದಾನವನ್ನು ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ರವರುಗಳು ನೀಡಿರುವ 2015-16, 2016-17 
ಮತ್ತು 2017-18ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯಡಿ ಸಹಾಯಧನ 
ಬಿಡುಗಡೆ ಬಾಕಿಯಿರುವ ಬೇಡಿಕೆ ಅಧರಿಸಿ ಹಂಚಿಕೆ ಮಾಡಿದ್ದು ಯಾವುದೇ ಸಂಪೂರ್ಣವಾಗಿ/ ತಾತ್ಕಾಲಿಕವಾಗಿ 
ಮುಚ್ಚಿರುವ ಘಟಕಗಳಿಗೆ/ ಆಡಿಟ್‌ವಿಚಾರಣೆ/ ಆಕ್ಷೇಪಣೆ ಹಾಗೂ ಈಗಾಗಲೇ ಸಹಾಯಧನ ಬಿಡುಗಡೆಯಾಗಿರುವ 
ಘಟಕಗಳಿಗೆ ಬಿಡುಗಡೆ ಮಾಡದಂತೆ ಜಾಗೃತೆ ವಹಿಸುವುದು. 


2016-17 ಮತ್ತು 2017-18ನೇ ಸಾಲಿ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜಸೆಯಡಿ 


YS 


ಸಹಾಯಧನ ಮಂಜೂರಾತಿ ವಿವರಗಳೆಮ್ನ ಸಿ.ಎಂ.ಇ.ಜಿ.ಪಿ ತಂತ್ರಾಂಶದಲ್ಲಿ ತಪದೇ ದಾಖಲಿಸುವುದು. 


ಬ ಪ ನು 


[ov] 


4. ಪ್ರಸ್ತುತ ಸಾಲಿನ 1ನೇ ಕಂತಿನ ಅನುದಾನದಲ್ಲಿ ಸಹಾಯಧನ ಬಿಡುಗಡೆಗೆ ಪರಿಗಣಿಸಲಾಗಿರುವ ನಿಮ್ಮ ಜಿಲ್ಲೆಯ 
ಫಲಾನುಭವಿಗಳ ಪೆಟ್ಟಿಯನ್ನು ಅನುಬಂಧ-1 ರಲ್ತಿ ಲಗತ್ತಿಸಿದ್ದು. ಹಂಚಿಕೆ ಮಾಡಲಾಗಿರುವ ಅನುದಾನವನ್ನು ಸದರಿ 
ಘಟಕಗಳಿಗೆ ಮಾತ್ರ ಬಿಡುಗಡೆ ಮಾಡ ಕ್ರಮ ವಹಿಸುವುದು. 


5. ಒಂದು ಪಕ್ಷ ಹಂಚಿಕೆಯಾದ ಸಹಾಯಧನದಲ್ಲಿ ಯಾವುದಾದರೂ ನಿರ್ದಿಷ್ಟ ಸೂಕ್ತ ಕಾರಣಕ್ಕಾಗಿ ತಡೆಹಡಿದಿದ್ದಲ್ಲಿ 


ಅಂತಹ ಫಲಾನುಭವಿಗಳ ವಿವರ. ಘಟಕಗಳ ವಿವರ, ಮೊತ್ತ ಮತ್ತು ಕಾರಣದೊಂದಿಗೆ ಅನುಬಂಧ-2 ರಲ್ಲಿದ 
ನಮೂನೆಯಲ್ಲಿ ಕೇಂದ್ರ ಕಛೇರಿಗೆ ವರದಿ ಸಲ್ತಿತಕ್ಕದ್ದು. 


Office order No: IC/ VIS/1E0/CMEGP/SUB/ 93/ 2017-18 dated: 17/2/2018 BIS 


6. ಸ್ಪಯಂ 
7. 


ಈ ಆದೇಶವನ್ನು ಆಯುಕ್ತರು ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 


ಬೆಂಗಳೂರುರವರ ಅನುಮೋದನೆ ಮೇರೆಗೆ ಹೊರಡಿಸಲಾಗಿದೆ. 


ಇವರಿಗೆ: 

ಜಂಟಿ ನಿರ್ದೇಶಕರು, 

ಜಿಲ್ಲಾ ಕೈಗಾರಿಕಾ ಕೇಂದ್ರ, * 

ಜಿಲ್ಲೆ. 
K 0» 
ಪ್ರತಿ: 

1. ಸರ್ಕಾರದ' ಕಾರ್ಯದರ್ಶಿಗಳು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು 
2. ನಿರ್ದೇಶಕರು, ರಾಜ್ಯ ಹೂಜೂರ್‌, ಖಜಾನೆ ಇಃ ನಾಖೆ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, ಬೆಂಗಳೂರು 
3. ಜಂಟಿ ನಿರ್ದೇಶಕರು, ತಾ ತ್ರಿಕ ಕೋಶ, ಜ್ಯ ಮತ್ತು ಕೈಗಾರಿಕಾ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು 
4. ಉಪ ನಿರ್ಡೇಶಕರು. ಟಿ.ಎನ್‌.ಎಂ.ಪಿ, ಖನಿಜ ) ೂರ್ಸ ರಸ್ತೆ. ಬೆಂಗಳೂರು 
5. ಜಿಲ್ಲಾ ಖಜಾನಾಧಿಕಾರಿಗಳು, ಜಿಲ್ಲೆ 


ಅಪರ ನಿರ್ದೇಶಕರು (ಆಡಳಿತ)ಗಕೈಅ). ಕೇಂದ್ರ ಕಚೇರಿ, ಬೆಂಗಳೂರು ರವರ ಮಾಹಿತಿಗಾಗಿ. 

7. ತಪ ಕಾರ್ಯನಿರ್ವಹಣಾಧಿಕಾರಿಗಳು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಜಸ್ಮ ಭವನ 
ರಸ್ತೆ ಬೆಂಗಳೂರುರವರಿಗೆ ಕಳುಹಿಸುತ್ತಾ ಸಂಬಂಧಿಸಿದ ಜಿಲ್ಲೆಯ ಜಂಟಿ ನಿರ್ದೇಶಕರು, ಜಿಲ್ಲಾ [ 
ಕೇಂದ್ರರವರಿಗೆ ಹಣ ಸೆಳೆಯಲು ಅಗತ್ನ ಮಾಹಿತಿ ಮತ್ತು ಸೇವೆಯನ್ನು ನ ನೀಡಲು ನಿಮ್ಮ ಮಂಡಳಿಯ ಜಿಲ್ಲಾ ್ಲಾ ಮಟ್ಟದ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿದೆ. 

8. ಜಂಟಿ ನಿರ್ದೇಶಕೆರು (ಯೋಜನೆ) ಕೇಂದ ಕಚೇರಿ. ಬೆಂಗಳೂರು ರವರ ಮಾಹಿತಿಗಾಗಿ 

9 ಲೆಕ್ಕಾಧಿಕಾರಿಗಳು (ಲೆಕ್ಕಪತ್ರ), ಕೈಗಾರಿಕೆ ಮ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಚೇರಿ, ಬೆಂಗಳೂರು ರವರ ಮಾಹಿತಿಗಾಗಿ 
Br ಮತ್ತು ಈ ಆದೇಶದಲ್ಲಿ ಜಿಲ್ಲೆಗಳಿಗೆ ಹಂಚಿಕೆ ಮಾಡಿರುವ ಮೊತ್ತವನ್ನು ಆಯಾಯ ಜಿಲ್ಲೆಗೆ ಖಜಾನೆ-2 ರಲ್ಲಿ upload 
Ne 


ಮಾಡಲು ತಿಳಿಸಿದೆ. 
10. pr ಲೆಕ್ಕಪರಿಶೋಧನೆ). ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಚೇರಿ, ಬೆಂಗಳೂರು. 
॥. ಕಚೇರಿ ಪ್ರತಿ. 


Office order No: IC/ VIS/IEO/ CMEGP/ SUB/ 03/2017-18 dated: 17/2/2018 ಪುಟ 4 


NAME OF THE |! CATE | INDUSTRY | 
NO Hl AGENCY ; YEAR (DISTRICT TALUK ! APPN. ID BENEFICIARY | GORY ACTIVITY | TYPE | DLC DATE | 
ಮವನ bp Mic ci ORY, 2 2 
\KVIB {2015-16 [HASSAN | HASSAN HSN-9 SURESH.N.E S/O.ERAIAH, | OBC ICANDLEMFG MFG | 09-11-2017 
RB j ¥ ಭಾ A SSS SS RAN AE issn 
T Y 
| HEMALATHA | ‘CEMENT | 
2 2015-16 [HASSAN } HASSAN HSN-24 WOMAEESECE | OBC recs « MES 09-11-2017 
| ಮ MAHES ples ccsnnel 8 ICKS | So 
\ ಈ \ SHASHIKALA j ‘READYMADE 
3 W | 4 § a} 1.4 
3, KVB 2016-17 [HASSAN | ARSIKERE | HaskviB16-007474 {5 JOGANCHLIEKEN, | OBC GARMENTS | SER 09-11-2017 
i } \ ) : | 
Re _ NS ಕಾ ಷೋ A AAR SR ಜ್ಯ 
| | | | | [GENERATOR | | 
| | | \ 
| 2016-17 [HASSAN HASSAN | HASKkVIB16-008353 |SHIVAPRAKASH.H.B | OBC ASSEMBLY& | SER 09-11-2017 
| i S/0.BELUREGOWDA, | 
| SERVICE | 
ಭಿಮ Sa a RE: ERE RN el 
| | VIJAYA KUMAR | | | | 
| 2016-17 [HASSAN | ARSIKERE | HASKVIB16-005046 | JO.UMAKANTH. L OBC PAPER PLATES | MFG 09-11-2017 
6 4 Al ss ಭನೆ 
i | 


HASSAN 


| 


SUBSIDY 
4... SANCTIONED _ 


1,75,000 


3,50,000 


1,75,000 


2,94,000 


3,50,000 


13,44,000 


ಸ 


DIRECTORATE 
MEDFUM- ENT ] 
No.49, Second Floor, South Block ₹ ಮಹಡಿ, ಸೌತ್‌ ಬ್ಲಾಕ್‌, 
ಹ Bhavan, Race Course Road, : ಭವನ, ರೇಸ್‌ ಕೋರ್ಸ್‌ ರಸ್ತೆ 
Bangalore — 560001. ಬೊಗಳದರ - 560 001. 
@ :22386798 Fax: : 22389909 K pe 


22386798 ಫ್ಯಾಕ್ಸ್‌:22389909 


3 


ಸಂಖ್ಯೆಕೈವಾಇ/ಗ್ರಾಕ್ಕ ೈಹಿಸ್ವ್ಯಉ.ಕಾ/ಸೈವಿಅಗುಎಂಇಜಿಪಿನನುದಾನ ET ಮ ದಿನಾಂಕ: 770772018 


JUL 2018 


ಕಛೇರಿ ಆದೇಶ 


ವಿಷಯ: 2018-19ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಉ 
ಅನುಷ್ನಾನಕ್ಕಾಗಿ ಅನುದಾನ ಬಿಡುಗಡೆ ಕುರಿತು 


ಉಲ್ಲೇಖ: 1. 2018-19ನೇ ಸಾಲಿನ ಆಯವ್ಯಯ 
2. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 26 ಸಪ್ಪಕ್ಕೆ 
5. ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ನ 
ಗಾಮೋದ್ಯೋಗ ಮಂಡಳಿಯಿಂದ ಸ್ವೀಕೃತ 
ಸೇ 


ಮೇಲ್ಕಂಡ ಏಷಯಕ್ಕೆ ಸಂಬಂಧಿಸಿದಂತೆ, 2018-1 


102-0-83 (6) ರಡಿಯಲ್ಲಿ 'ಸಭಾಸಟನಗಿ. ರೂ.137 


ಸದರಿ ಅನುದಾನದಲ್ಲಿ. 2015-16, 2016-17 
ಉದ್ಯೋಗ ಸೃಜನ. ಯೋಜನೆಯಡಿ ವಿವಿಧ ಬ್ಯಾಂಕ್‌ಗಳಿಂದ ಸಾಲ 
ಫಲಾನುಭವಿಗಳಿಗೆ 1 ಘಟಕಗಳಿಗೆ ಸಹಾಯಧನ ಬಿಡುಗಡೆ ಮಾಡಲು 


WoT We 


ಬಿಡುಗಡೆಯಾದ ಮೊತ್ತವನ್ನು ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗ p 
ಜೇಷೃತೆ ಆಧರಿಸಿ ಜಿಲ್ಪೆಗಳಿಗೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗು 


ಇಲಾಖೆರವರು ಹಂಚಿಕೆ ಮಾಡಲು ಅನುಮತಿ ನೀಡಿಲಾಗಿದೆ. 


ಮತು 2 
pr) 
ಸ 


ಉಲ್ಲೇಖಿತ (3)ರಲ್ಲಿನ ಪ್ರಸ್ತಾವನೆಗಳಲ್ಲಿ ಸ್ಟೀಕೃತವಾಗಿರುವ 
ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜನೆಯ 
ಘಟಕಗಳನ್ನು ಸ್ಥಾಪಿಸಿರುವ ಫಲಾನುಭವಿಗ ಸಂಗೆ 1 ಘಟಕಗಳಿಗೆ 
ಮಂಜೂರಾಗಿರುವ ಸಹಾಯಧನ ಬಿಡುಗಡೆಯ ಬೇಡಿಕೆ ಆ 
ಅನುದಾನ ಹಂಚಿಕೆ ಮಾಡಲು ಈ ಕೆಳಕಂಡಂತೆ ಆದೇಶಿಸಿದೆ 


ಆದೇಶ ಸಂಖೆ 


ಹಟ 1 


_ ಕರ್ನಾಟಕ ರಾಜ್ಯ ಖಾನ] ] 
| ಜಲ್ಸಾ, ಸ್ಪಣಾಸಿನಾ ಕಾ ಕೇಂದ್ರ ' ಮತ್ತು ಗ್ರಾಮೋದ್ಯೋಗ ಒಟ್ಟು ಸಹಾಯಧನ 
ಸಾಟಿ | ಮಂಡಳಿ 
Ma ಘಟಕಗಳ ಘಟಕಗಳ ಘಟಕಗಳ | - 
og: —— a ಸ ಧ 
SSPE pe ಸಹಾಯಧನ ಸಂಖ್ಯೆ ಸಹಾಯಧ ಸಂಖ್ಯೆ ಸಹಾಯಧನ 
y 1 | ml 
[201516 2| ' 345,625 10 13,09,316 12 16,54,941 } 
: | 
me 32 57,32,513 63| 105,95,883 gy] 163,28,396 
. } [= Wi 
್ಯ | 
2017-18 ] 52} 119,17,892 | 3 7,82,250 55] 127,00,142 
| 
ಸಹಾಯಧನ 86] 179,956,030 76 _3126,87,449 162 | 306,83,479 


Rs 
[SN 


ಮೇಲ್ಕಂಡ ಉಲ್ಲೇಖ (2)ರ ಸರ್ಕಾರದ ಆದೇಶದಲ್ಲಿ 2018-19ನೇ ಸಾಲಿನ ಆಯುವ್ಯಯದ ಲೆಕ್ಕ ಶೀರ್ಷಿಕೆ 
2851-00-102-0-43 (108) ರಡ ರೂ.3443.00ಲಕ್ಷಗಳ' ಅನುದಾನ ಬಿಡುಗಡೆಯಾಗಿದ್ದು ಉಲ್ಲೇಖತ(3)ರಲ್ಲಿನ 
ಪ್ರಸ್ತಾವನೆಗಳಲ್ಲಿ ಜಿಲ್ಲಾ ನದಲ್ಲಿ ಮಂಜೂರಾತಿ ನೀಡಿರುವ 162 ಘಟನೆಗಳಿಗೆ ರೂ. 306,83 479/- ಗಳ ಸಹಾಯಧನ 
ಅನುದಾನ ಪ್ರಸ್ತಾವನೆಗಳ ಸ್ಟೀಕೃತವಾಗಿರುವುದರಿಂದ, ಖಜಾನೆ-2 ಮುಖಾಂತರ ನೇರವಾಗಿ ಸಂಬಂಧಿಸಿದ 
ಫಲಾನುಭವಿಗಳ ಘಟಕಗಳ ಬ್ಯಾಂಕ್‌ನ Transient Account/Suspense Account for other 
Purposes ಖಾತೆಗೆ ಜಮಾ ಮಾಡಲ್ಲು, ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಅಸುದಾನವನ್ನು ಹಂಚಿಕೆ ಮಾಡಿದೆ. 


ma 


TT T ] 
ಕರ್ನಾಟಕ್ಕ ರಾಜ್ಯ ಖಾದಿ ಮತ್ತು 
ಜೆಲ್ಲಾ ಕೈಗಾರಿಕಾ ಕೇ ಒಟ್ಟು ಸಹಾಯ 
ಜಲ್ಲಾ ಕೈಗಾರಿಕಾ ಕೇಂದ್ರ ಗ್ರಾಮೋಡ್ಕೋಗ ಮಂಡಳಿ ಥಿ:ಸನಾಯಧವು 
ಕ್ರಸಂ ಜಿಲ್ಲೆ ; BS 1 
ಘಟಕಗಳ _ ಘಟಕಗಳ | ಘಟಕಗಳ § 
ಸಂಖೆ, | ಸಹಾಯಭನ ಸಂಖ್ಯೆ ಸಹಾಯಧನ ಸಂಖೆ ಸಹಾಯಧನ 
4 ky kJ | 
1 | ಬಾಗಲಕೋಪ 24 48,21,100 il 23,64,250 35 + 71,85,350 
| " 
ಜೆಂಗಳೊಡ್‌ 1 
| ಈ _ ಭನ | _ ಈ 5 12,22,725 5 12,22,725 
pe k IS 
3 | ಬಳ್ಳಾರ 2 ೭ 10 18,31,250 10 18,31,250 
Lk 
4 | ಬೀದರ್‌ ಇ -| 5,74,875 6 5,74,875 
Y 
5 | ಚಾಮರಾಜನಗರ p 10,32,500 ್ತ 3 4 | 0,3250 
( 
6 | ಚಿತ್ರದುರ್ಗ ಸ ಮ 1 | 70,000 1 70,000 
1 } | ನ 
7 | ಚಿಕ್ಕಮಗಳೂರು | p | 8,39,825 | 5 6 8,39,825 
ರ l 
8 | ಗದಗ = | ಬ 6 Il 5,25,460 6 5,25,460 
9 | ಹಾಸನ Fe | ರ್‌ 4 6,09,000 4 6,09,000 
f- | ಸ 
| 10 | ಹಾವೇರಿ | ಜ್‌ | — 2 J 3,85,000 2 3,85,000 
11 | ಕಲಬುರಗಿ ಜ್ಯ ES 4,48,000 2 4,48,000 
L BR ಎ | 
12 | ಕೊಪ್ಪಳ | | 124950 | 20,94,784 12 22,19,734 
ಸಷ ವ A 
13 | ರಾಯಚೂರು | 3 | 6,42,250 — ~ 3 6,42,250 
L | 
14 | ಶಿವಮೊಗ್ಗ F | 12,06,400 7 11,05,000 15 23,11,400 
15 | ಉಡುಪಿ ME 6 8,27,105 13 40,12,278 
We i 3 ೬ NS E 


ಪುಟ -2 


ಘಟಕೆಗಳ | 
Ve 
RE - ಸಂಖ್ಯೆ -- ನ 
SE races | ಶ . 
"16 | ಉತ್ತರ ಕನ್ನಡ 24 56,69,582 | 56,69,582 
17 | ವಿಜಯಪುರ 3 2,99,250 "9,29,250 
18 |'ಯಾದಗಿರಿ 1 1,75,000 1,75,000 
ಒಟ್ಟು ಸ | 96,036 
[ : ಸಹಾಯಧನ | 6,036 ; 306,83,479 
ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಿಸಿದ ಜಂಟ ಕೈಗಾರಿಕಾ 


ಕೇಂದ್ರರವರು, ಈ ಕೆಳಕಂಡ ೪ ಷರತ್ತುಗಳಿಗೆ ಒಳಪಟ್ಟು ಬಿಡುಗಡೆ ಮಾಡಲು ಆದೇಶಿಸಿದೆ 


CI. 


1. ಸರ್ಕಾರಿ ಆದೇಶ ಸಂಖ್ಯೆ:ಆಇ 18 ಟಿಎಆರ್‌ 2015 ದಿನಾಂಕ: 01/07/: 
ಖಜಾನೆ-2 ರ ಮುಖಾಂತರ ಸಿಟಿಎಸ್‌ -13 ರಲ್ಲಿ ನೇರವಾಗಿ ಸಂಬಂಧಿ 


ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಮತ್ತು ನಿರ್ದೇಶಕರು. ಕೈಗಾರಿಕೆ ಮತ್ತು ವಾಣ 
ಖಜಾನೆಗೆ ಸಲ್ಲಿಸಲು ಆದೇಶಿಸಿದೆ. 


2. ಈ ಅನುದಾನವನ್ನು ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ 
ಮತ್ತು 2017-18ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ ಉದ್ಬೊ ie 
ಬಿಡುಗಡೆಗೆ ಬಾಕಿಯಿರುವ ಬೇಡಿಕೆ ಆಧರಿಸಿ ಹಂಚಿ ಮಾಡಿದ್ದು ಯಾ 
ಮುಚ್ಚಿರುವ ಘಟಕಗಳಿಗಿ/ ಆಡಿಟ್‌ವಿಚಾರಣಿ/ ಆಕ್ಷೇಪಣೆ ಹ 
ಘಟಕಗಳಿಗೆ ಬಿಡುಗಡೆ ಮಾಡದಂತ ಜಾಗ್ರತೆ ಪಹಿಸುವುದು. 


3.. 2016-17 ಮತ್ತು 2017-18ನೇ ಸಾಲಿನ ಮುಖ್ಯಮಂತ್ರಿಗ 


ಯೋಜನೆಯಡಿ 
ಸಹಾಯಧನ ಮರಿಜೂರಾತಿ' ವಿವರಗಳನ್ನು ಸಿ.ಎಂ.ಇ.ಜಿ.ಪಿ 


ಘ 
ತಂತ್ರಾಂಶ 
4. ಪ್ರಸ್ತುತ ಸಾಲಿನ 1ನೇ ಕಂತಿನ ಅನುದಾನದಲ್ಲಿ ಸಹಾಯಧನ 

ಫಲಾನುಭವಿಗಳ ಪಟ್ಟಿಯನ್ನು ಅನುಬಂಧ- ರಲ್ಲಿ ಲಗತ್ತಿಸಿದ್ದು, 


ಘಟಕಗಳಿಗೆ ಮಾತ್ರ ಬಿಡುಗಡ ಮಾಡಲು ಕಮ ವಹಿಸುವುದು. 


ನ ಒಂದು ಪಕ್ಷ ಹಂಚಿಕೆಯಾದ ಸಹಾಯಧನದಲ್ಲಿ ಯಾವುದಾದರೂ 
ಅಂತಹ ಫಲಾನುಭವಿಗಳ ವಿವರ, ಘಟಕಗಳ ವಿವರ, ಮೊರ 


ಪೂತ 


ನಮೂನೆಯಲ್ಲಿ ಕೇಂದ್ರ ಕಛೇರಿಗೆ ವರದಿ ಸಲ್ಲಿತಕ್ಕದ್ದು 


6. ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ ಯೋಜ 
ವಂತಿಕೆಯನ್ನು ಯೋಜನಾ ವೆಚ್ಚದ ಶೇ.5/ಶೇ.10 ರಂತ 
ಬಿಡುಗಡೆ ಮಾಡಲಾದ ಸಹಾಯಧನವನ್ನು ಟ.ಡಿ.ಅರ್‌.ವಲ್ಲಿಡು 


ಬೆಂಗಳೂರುರವರ ಅನುಮೋದನೆ ಮೇಡೆಗೆ ಕ ಹೊರಡಿಸಲಾಗಿದೆ. 


ಈ ಆದೇಶ: ಶವನ್ನು ಆಯೆಯಕ್ಷರು. ಎಂ.ಎಸ್‌.ಎಂ.ಇ ನಿರ್ದೇಶನಾಲಯ, 


ಇವರಿಗೆ: 


() 1 / $k Tae. ha 
(ಬಿ.ಕೆ. ಶಿವಕುಮಾರ್‌) 
ಜಂಟಿ ನಿರ್ದೇಶಕರು 

(ಗ್ರಾಕೈ ಮತ್ತು ಸ್ವ ಸ್ವೇಉ.ಕಾ) 


ಜಂಟಿ ನಿರ್ದೇಶಕರು, 
ಜಿಲ್ತಾ ಕೈಗಾರಿಕಾ ಕೇಂದ್ರ, 


ie wm 


ಪ್ರ: 


HN 


೪8 ಮುಖ್ಯ ಕಾರ್ಯನಿರ್ವಹಣಾದಿಕಾರಿಗಳು, ಕರ್ನಾಟಕ ರಾಜ್ಯ ಖಾದಿ ಮ 


. ಲೆಕ್ಕಾಧಿಕಾರಿಗಳು (ಲ 


ಸರ್ಕಾರದ  ಕಾರ್ಯದರ್ಶಿಗಳ್ಳು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು 
ನಿರ್ದೇಶಕರು, ರಾಜ ್ಯ ಹೊಜೂರ್‌, ಖಜಾನೆ ಇಲಾಖೆ, ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, ಬೆಂಗಳೂರು 
ಜಂಟಿ ನಿರ್ದೇಶಕರು 4 Rng ವಾಣಿಜ್ಯ ಮತ್ತು Ff ಎನ ಬಾವ. ವಿಕಾಸ ಸೌಧ, ಬೆಂಗಳೂರು 
ಉಪ ನಿರ್ದೇಶಕರು, ಟಿ.ಎನ್‌. , ಖನಿಜ ಭವನ, ಕ ಕೋರ್ಸ ರಸೆ ಸೈ ಚೆಂಗಳೂರು 


ಜಿಲ್ಲಾ ಖಜಾನಾಧಿಕಾದಿಗಳು, 
ಅಪರ ನಿರ್ದೇಶಕರು (ಅಡಳಿ 


Deere 
ತ)/(ನೀತಿ ಮತ್ತು ಉತ್ತೇಜನ), ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆಗಳು, ಕೈಗಾರಿಕೆ 


ಹುತ್ತು ವಾಣಿಜ್ಯ ಇ ದ್ರ ಕಚೇರಿ, ಚೆಂಗಳೂರು ರವರ ಮಾಹಿತಿಗಾಗಿ. 

ಅಪರ ನಿರ್ದೇಶಕ ಸೇ ಹುತ್ತು ಆಡಳಿತ) ಸೆಎಂಎಸ್‌ಎಂಇ & ನೀತಿ ಮತು ಬಿ ಉತ್ತೇಜನ), ಸೂಕ್ಷ K ಸಣ್ಣ ಮತ್ತು 
ಮಧ್ಯಮ ಸಗರ ನಿದೇಳಶವಾಲಯ, ಕೈಗಾರಿಕ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಚೇರಿ, ಬೆಂಗಳೂರು ರವರೆ 
ಮಾಹಿತಿಗಾಗಿ. 


ತ್ತು ಗ್ರಾಮೋದ್ಯೋಗ ಮಂಡಳಿ, ಜಸ್ಮ ಭವನ 
ರಸ್ತೆ * ಜಂಗಳೂರುರವರಿಗೆ ಕಳುಹಿಸುತ್ತಾ ಸಂಬಂಧಿಸಿದ ಜಿಲ್ಲೆಯ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 


ಕೇಂದರವರಿಗೆ ಹಣ: ಸೆಳೆಯಲು ಆ? ಗತ್ಯ ಮಾಹಿತಿ ಮತ್ತು ಸೇಷೆಯನ್ನು ನೀಡಲು ತಮ್ಮ ಮಂಡಳಿಯ ಜಿಲ್ಲಾ “ಮಟ್ಟದ 
ಅಧಿಕಾರಿಗಳಿಗೆ ನಿರ್ದೇಶನ ನೀಚುವ We; ಕೋರಿದೆ. 


ಜಂಟಿ ನಿರ್ದೇಶಕರು (ಯೊ pr ಕಂತ ಕಚೇರಿ, ಬೆಂಗಳೂರು ರವರ ಮಾಹಿತಿಗಾಗಿ 


ಗಾದಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಚೀರಿ, ಬೆಂಗಳೂರು ರವರ ಮಾಹಿತಿಗಾಗಿ 
ಅಸೆ ಹಂಚಿಕೆ ಮಾಡಿರುವ ಮೊತ್ತವನ್ನು ಆಯಾಯ ಚಿಲ್ಲೆಗೆ ಖಜಾನೆ-2 ರಲ್ಲಿ upload 


ಮತ್ತು ಈ ಸಣಿಸಡಲ್ಲಿ'ಸ 


ಜೆಲ್ಪೆಗ 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಷ್ಟೆ ಕೇಂದ್ರ ಕಚೇರಿ, ಬೆಂಗಳೂರು. 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 


'6/2018-19 ದಿನಾಂಕ: 27/07/2086 


LIST OF SUBSIDY RELEASE CASES UNDER CMEGP VIDE ORDER NO. I&C/RI&SEP/EO/CMEGP/SUB/20/2018-19 DATED 27/07/2018 


SEN cave INDUST  sypspy 
no AGEN pyr DISTRICT TALUK APPN. ID NAME OF THE BENEFICIARY Do ACTIVITY RY DLC DATE 
cY p R GORY £ RELEASED 
| ] | | | A pi | 
| | ' | 'HARISH.M.K S/O KRISHNEGOWDA, ; | RK 
| |HoLeNARAsIP iHaskvis16- |MENAGANAHALLI VILLAGE, 4 | 


| THATHANAHALLI, HALIMYSORE HOBLI, iM 
| (SRA 007548 HOLENARASIPURA TALUK, HASSAN 
| | | DISTRICT. 
| | 

| 


1\KVIB 16-17 [HASSAN ‘OBC SER. 1,01,500.00 ' 23-01-2018 


4 

| 

FLOUR AND R ! } 
DESTONER MILL j 
| 


DIVYASHREE.J.P W/O ANANDA.D.K, 

\HASKVIB16- [KHATHA NO.116/2, DEVIGERE OIL DESTONER 

'000073 VILLAGE, KASABHA HOBLIL, Hassan FP OBC [yyy ನಶ: 1,57,500:00 
\ DISTRICT 


| 
ಖೇ 4 ಲ ಹ EF R 0 


| 

| 

| 
ME: ಜಾ 

| 


f | | ro 
2'KVIB ‘16-17 HASSAN HASSAN 23-01-2018 
H | | ¢ 


| | 
GRAND TOTAL 


| | | | 
| 1 | | ; SANDEEP.M.S S/O SHIVANNA, i ) 
3 KVIB |16-17 HASSAN | ARASIKERE Ma jAGGUNDA VILLAGE & POST, ARASIKERE'M OBC akc MFG. 1,75,000.00 } 23-01-2018 
i | | | \ TALUK, HASSAN DISTRICT | } 
| | ದ } NO EN ee ವ oN WN 
1 \ | | F i 
| | | | iHaskviB16. | SOWMYA.B W/O.NANJUNDESWAMY.R.S ! | aL | 
4.KVIB 16-17 HASSAN [ARAKALAGUD 002978 {RANGAPURA VILLAGE, ARAKALGUD ‘F OBC ELECTRICAL SER. 1,75,000.00 j 23-01-2018 
| | ; l } | 
| | ; TALUK, HASSAN DISTRICT. APPENIANCE | 
| [| 


HASSAN 6,09,000.00 


, Second F, 


cor, South Block 


Moi — 560001. 
= : 22389909 

22386798 F:: 22389909 . 22385798 ಫ್ಯಾಕ್ಸ;22389909 
ಸಂಖ ಸ ಥಾಷಾಸ್ಯವ ಉ. ಕಾಸ್ಯವಿ ವಿಅ/ಸಿಎಂಇಣಡ ಹಿ/ಅಮದಾನೆಸ 


ದಿನಾಂಕ 31/12/2018 


ವಿಷಯ: 2018-19ನೇ ಸಾಲಿನ 


5 
ಸ್ರ 


wp 


ಮೇಲ್ಕಂಡ ವಿಷಯಕ್ಕೆ ಸ ೦ಬಂಧಿಸಿದಂತೆ, 


2 ಶೀರ್ಷಿಕೆ: 2851-00- 
102-0-83 ರಡಿಯಲ್ಲಿ ರೂ.3732 


1 ವಾ್‌ ಕೃಷಸ್ವೆ ಉ.ಕ, 
ದಿನಾಂಕ: 27/07/2018 

2[ಕೈವಾನಗಾ ಕೃ್ಯ ಸ ಕಾನಿ 
ದಿನಾಂಕ: 01/09/2013 
ಒಟ್ಟು ಅನುದಾನ 


ರೂ.8 
ಸ್ವಯಂ ಉದ್ಯೋಗ ಯೋಜನೆಯ 
ಬಿಡುಗಡೆಗೊಳಿಸಲಾಗಿರುವ ಅನುದ 
ರೂ.5,26,19 ,521/-ಗಳ ಅನುದಾ ನಾನ ಬಿ 


ಆದೇಶದಲ್ಲಿ 


ಸದರಿ ಅನುದಾನ 
ಮತ್ತು" 2017-18ನೇ ಸಾಲಿವ 
ಸಾಲ ಪಡೆದು" ಕೈಗಾರಿಕಾ 
ಮಾಡಲು ಅವಕಾಶ ಕಲಿ 


ನೇ ಸಾಲಿನ ಕರ್ನಾಟಕ ಸ್ವಯಂ ಉದ್ಯೋಗ ಯೋಜನೆ. 2015-16, 2016-17 
k ಸ್ವಯಂ ಉದ್ಯೋಗ ಸೃಜನ ಯ ಸೆಯಡಿ ವಿವಿಧ ಬ್ಯಾಂಕ್‌ಗಳಿಂದ 
ಸನ್ನಿ ಸ್ಥಾಪಿಸಿರುವ ಫಲಾನುಭವಿಗಳಿಗೆ 1 ಘಟಕಗಳಿಗೆ ಸಹಾಯಧನ ಬಿಡುಗಡೆ 


ಸನರ- ಅಡೇಶದಲ್ಲಿ-- ಬಿಡುಗಡೆಯಾದ ಮೊತ್ತವನ್ನು: ಜಂಟಿ ನಿರ್ದೇಶಕರು, ಜಿಲ್ಲಾ 
ಲರ್ಯಿವವ ೯ಹಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 


'ಜೂರಾತಿ ಜೇಷ್ಠತೆ ಆಧರಿಸಿ ಜಿಲ್ಲೆಗಳಿಗೆ ಹಂಚಿಕೆ ಮಾಡಲು ಆಯುಕರು, 
ಕರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆರವರಿಗೆ ಅನುಮತಿ ನೀಡಲಾಗಿದೆ. 


ಕೈಗಾರಿಕಾ ಕೇಂದ್ರ, ಹಾಗೂ ಪೆ 
ಮಂಡಳಿ ಇವರ ಬೇಡಿಕೆ. 
ಕೈಗಾರಿಕಾಭಿವೃದ್ಧಿ ಹಾಗೂ 


ಕೃತವಾಗಿರುವ 2014-15ನೇ ಸಾಲಿನ ಕರ್ನಾಟಕ ಸ್ವಯಂ ಉದ್ಯೋಗ 
88-19ನೇ ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ ಉದ್ಯೋಗ ಸೃಜನ 
A ¢ ನಲ ಪೆಡೆದು ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸಿರುವ ಫಲಾನುಭವಿಗಳಿಗೆ J 
ಘಟಕಗಳಿಗೆ ಜಿಲ್ಲಾ ಮಟ್ಟದ ು೦ಜೂರಾತಿ ಸಮಿತಿಯಿಂದ ಮಂಜೂರಾಗಿರುವ ಸಹಾಯಧನ ಬಿಡುಗಡೆಯ 


4 ಜೆ 


ಬೇಡಿಕೆ ಆಧರಿಸಿ ಜಂಟಿ" ಸಗಾರಿಕಾ ಕೇಂದ್ರಗಳಿಗೆ ಅನುದಾನ ಬಿಡುಗಡೆ ಮಾಡಲು ಈ ಕೆಳಕಂಡಂತೆ 
- ಆದೇಶಿಸಿದೆ. 


ಆದೇಶ 


ಪುಸಾವಸ 3ನೇ ತ್ರೆ ತೈಮಾಸಿಕದಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ಜಿಲ್ಲೆಗಳಲ್ಲಿ 
ಸಹಾಯಧನ ಎ ಸಿ ಜಡೆ ಬಾಕಿ ಇರುವ ಘಟಕಗಳಿಗೆ ಈ ಕೆಳಕಂಡಂತೆ ಸಹಾಯಧನವನ್ನು ಬಿಡುಗಡೆ 
ಮಾಡಿ ನೋ 
T Hi 
; ಕರ್ನಾಟಕ ರಾಜ್ಯ ಖಾದಿ ಮತ್ತು ತ ಹಿ 
ಗ್ರಾಮೋದ್ಯೋಗ ಮಂಡಳ «ಒಟ್ಟು ಸಹಾಯಧನ 
ಸಾಲು | T 
| ಘಈಟಕೆಗಳ | ಘಟಕಗಳ | 
BS | | bea 
| ಸಂಖ್ಯೆ | 
1 
201415 | | 3 1,05,000 
| | 
2015-15 33 28] 46,77,943 
| | 
2016-17 36} 65,49,275 | 104 ESE 
} 
2017-18 10} 33,67,502 | 35] 272,146,625 
F | } _ 
2018-15 11 70,0೦೦ | 7) 1207150 
Ff 3 
ನ್‌ Fa 110,842 | 270 ಪಟ 
SNE i | | 
ಉಲ್ಲೇಖ ಆಯುವ್ಯಯದ ಲೆಕ್ಕ ಶೀರ್ಷಿಕೆ 2851-00. 
102-0-83 (106) ೮೫ > : ಅಸುಬಾನವಾಗಿ ರೂ.3483.0ರಲಕಗಳು ಬಿಡುಗಡೆಯಾಗಿದ್ದು ಉಲ್ಲೇಖತ(3)ರಲ್ಲಿನ 
ಪತ್ರಗಳಲ್ಲಿ ಜಿಲ್ಲಾ 2 ; ನೀಡಿರ  ಘಟಕೆಗಳಿಸೆ ರೂ.5,26.19,074/- ಗಳ ಸಹಾಯಧ್ಧನ 
ಅನುದಾನ ಪ್ರಸ್ತಾವನೆ” ) 


ಬಿಡುಗಡೆ ಮಾಡಲಾ 
ಘಟಕಗಳ ಬ್ಯಾಂಕ್‌ಪ 
ಮಾಡಲು ಸಂಬಂ 


ಅನುದಾನವನ್ನು ಹಂಚಿಕೆ ಮಾಡಿದೆ. 
: ಸಂಬಂಧಿಸಿದ ಫಲಾನುಭವಿಗಳ f 
‘ccount for other purposes ಖಾತೆಗೆ ಜಮಾ 


37/72/2628 


ಪುಟ -2 


1] ಬಾಗಲಕೋಟಿ 13| 29,60,125 
ಬೆಂಗಳೂರು | 
ಗ್ರಾಮಾಂತರ 231 4766425 
ಬೆಂಗಳೂರು ನಗರ 1 | 2,66,700 | 
ಬೆಳಗಾವಿ 24 41,54,200 | 

ದರ್‌ 12| 1477875 
ಚಾಮರಾಜನಗರ 1 1,75,000 
ಕೃಬಳ್ಳಾಪುರ 5 13,81,185 
ಕೃಮಗಳೂರು i | 956,550 
ಚಿತ್ರದುರ್ಗ 15,40,750 
ಕಿಣ ಕನ್ನಡ 
1 | ದೌವಣಗೆರೆ 
| ಧಾರವಾಡ 5,66,580 | 5,66,580 
| 5 5,63,297 | °°! 1239349 
ಕಲಬುರಗಿ iN y ಡಿ 2,92,250 
ಸನ & 3 | 3 | 10,88,450 
ವೇರಿ i 5 ಠಂ್ತಂಂ 
ಕೊಡಗು ಷ್ಟ 6,09,000 
|1| ಕೋಲಾರ | 
' ಕೊಪ್ಪಳ 94,500 
ಮಂಡ, 4910989 
ಮೈಸೂರು 
ರಾಯಚೂರು 
ರಾಮನಗರ § 
ಶಿವಮೊಗ್ಗ 
ತುಮಕೂರು 
ಉಡುಪಿ _ 18,84,400 
ಉತ್ತರೆ ಕನ್ನಡ 5೩2,9೦4 | 
ವಿಜಯಪುರ | 
ಯಾದಗಿರಿ | 


ಕೇಂದ್ರರವರು, ಈ ಕೆಳಕಂಡ 


ಮೇಲಿನಂತೆ ಬಿಡುಗಡೆ 


f: a 
ಮಿಲತ 


: ಖಜಾನೆಗೆ ಸಲ್ಲಿಸಲು 


1. ಸರ್ಕಾರಿ ಆದೇಶ ಸಂಖ್ವೆ 
ಖಜಾನೆ-2 ರ ಮುಖಾ 
ಆಯುಕ್ತರು, ಕೈಗಾರಿಕಾ 


15 ದಿನಾಂಕ01/07/2015ರಲಿ £ ವಿವರಿಸಿರುವಂತೆ, ಜಿಲ್ಲಾ ಖಜಾನೆಯ 
ಸಂಬಂಧಿಸಿದ ಬ್ಯಾಂಕುಗಳಿಗೆ ಜಮಾ ಮಾಡಲು 


ನಿ ನಿರ್ದೇಶಕರು ಕೆಗಾರಿಕೆ ಮತ್ತು ಪಾಣಿಟ್ಯ ಇ ಇಲಾಖೆರವರ ಮೇಲು ಸಹಿ ಪಡೆದು 


2. ಈ ಅನುದಾನವನ್ನು 
ಕರ್ನಾಟಕ ರಾಜ್ಯ ಖಾದಿ ಪ 
ಉದ್ಯೋಗ ಯೋಜನೆ 
ಉದ್ಯೋಗ ಸ್ಥ 
ಯಾವುದೇ 
ಈಗಾಗಲೇ ಸಹಾಯೆ 


914 15ನೇ ಸಾಲಿನ ಕೆರ್ನಾಟಕೆ ಸೆ Wp 

Nes fb RO 9 ಸಾಲಿನ ಮುಖ್ಯಮಂತ್ರಿಗಳ ಸ್ವಯಂ 

ಯಧನ ಬಿಡುಗಡೆಗೆ furl oe ಆಧರಿಸಿ ಹಂಚಿಕೆ ಮಾಡಿದ್ದು 

ಮುಚ್ಚಿರುವ ಘಟಕಗಳಿಗೆ! ಆಡಿಟ್‌ವಿಚಾರಣೆ/ ಆಕ್ಷೇಪಣೆ ಹಾಗೂ 
ಸಟಕಗಳಿಗೆ ಬಿಡುಗಡೆಯಾಗದರಂತೆ ತಮ ವಹಿಸುವುದು, 


017-18 
ಸಹಾಯಧನ ಮಂಜ 


ನಾಲಿ ಮುಖ್ಯಮಂತ್ರಿಗೆ ಸ್ವಯಂ ಉದ್ಯೋಗ ಸೃಜನ ಯೋಜನೆಯಡಿ 
೦.ಇ.ಜಿ.ಪಿ ತೆಂತ್ರಾಂಶದಲ್ಲಿ ತಪ್ಪದೇ ದಾಖಲಿಸುವುದು. 


ಕ ಸಿದ್ದು ಹೆ 


5.. ಒಂದು ಪಕ 
ಶಿ 


ಅಂತಹ ತ 
F 
ಯಿಲ್ಲ 


ನಮೂನೆಯ 


ಸೂಕ್ತ ಕಾರಣಕ್ಕಾಗಿ ತಡೆಹಿಡಿದಿದ್ದಲ್ಲಿ 
ಇರಣದೊಂದಿಗೆ ಜನಪರ ರಲ್ಲಿನ 


6. ಮುಖ್ಯಮಂತ್ರಿಗಳ ಸ ಸ್ನ ನೋಜನೆಯ ಮಾರ್ಗ ಸೂಚಿಯನ್ನಯ ಫಲಾನುಭವಿಗಳ 
ವಂಪಿಕೆಯನ್ನು ಸ 10 ರಂತೆ ಪರಿಗಣಿಸಿ, ಸಹಾಯಧನ “ದಿಡುಗಡೆ ಮಾಡುವುದು, 
ಖಿವಂತೆ ಸಂಬಂಧಿಸಿದ ಬಾ ಬ್ಯಾಂಕುಗಳಿಗೆ ತಿಳಿಸುವುದು. 


RE 


ಖಜಾನೆ-2 ಮುಖಾಂತರ ಬಿಡುಗಡೆಗೊಳಿಸಿ, ಕೆ.ಎಫ್‌.ಸಿ. 
ಪತ್ರದೊಂದಿಗೆ ಸಹಾಯಧನ ಬಿಡುಗಡೆ ಮಾಡಲಾಗಿರುವ 


) ನೆಯ 3ನೇ ಕೆಂತಿನ ಅನುದಾನ ಬಿಡುಗಡೆಯ ಕರಡು 
ಆದೇಶವನ್ನು ಆಯುಕ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರುರವರು 
ಅನುಮೋದಿಸಿರುತ್ತಾದೆ. 
| pe 
(ಬಿ.ಎಸ್‌. ನಂದಿನಿ) 
ಜಂಟಿ ನಿರ್ದೇಶಕರು 
(ಗ್ರಾಕ್ಕೆ ಮತ್ತು ಸ್ವಉ.ಕಾ) 
ಇವರಿಗೆ: 
ಜಂಟಿ ನಿದೇಶಳದು 
ಸ ಸೌಧ, ಬೆಂಗಳೂರು 


ಸ ಸೃ 
ಸಿ ng. ಭನನ, ರೇನ್‌ 


‘a 


10. 


“I. 


2. 


” ಮಧ್ಯಮ ಕೈಗಾರಿಕೆ ತಿಗಳ ನಿ ನಿರ್ದೇಶನಾಲಯ, ಕೈಗಾರಿಕೆ ಮ 


| ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ್ಲು ಕ ರ್ನಾಟಕೆ 
"ರಸ್ತೆ “ode ಕಳುಹಿಸುತ್ತಾ 


P ಮತ್ತು ಪಃ ಆದೇಶದಲ್ಲಿ ಚಿಲ್ಲೆಗಳಿಗೆ ಹಂಚಕಿ ಮಾಡಿರುವ ಮೊತಚನ 


ಅಪರ್‌ನಿರ್ದೇಶ ೯ಶಕರು ಈ ದ ಮತ್ತು. ಉತ್ತೇ ಜ 
ರೆ, ಕೇಂದ್ರ 

ಅಪರ ನಿರ್ದೇಶಕನು (ಜಿಕೈಕೇ ಮತ್ತು ನಡತ 

"ಮಾಹಿತಿಗಾಗಿ. 


ಮಂಡಳ್ಲಿ ಜಸ್ಮ ಭವನ 
ಜಿಲ್ಲಾ. ಕೈಗಾರಿಕಾ 


ಸೆಂಬಂ 
ಕೇಂದ್ರರವರಿಗೆ ಹಣ ಸೆಳೆಯಲು ಅಗತ್ಯ ಮಾಹಿತ 

ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸೋಕಿದ 
ಜಂಟಿ ನಿರ್ದೇಶಕರು (ಯೋಜನೆ) ಕೇಂದ್ರ ಕಚೇರಿ, ಬೆಂಗಳೂರು 
ಲೆಕ್ಕಾಧಿಕಾರಿಗಳು (ಲೆಕ್ಕಪತ್ತು,' ಕೈಗಾರಿಕಿ ಮತ್ತು ವಾ 


ವಾಣಿಜ್ಯ ಇಲಾಖೆ, ರವರ ಮಾಹಿತಿಗಾಗಿ 
ತ್ವವನ್ನು ಆ ಬ-2 ರ upload 

ಮಾಡಲು ತಿಳಿಸಿದೆ. 

ಲೆಕ್ಕಾಧಿಕಾರಿಗಳು(ಟಿ ಲೆಕ್ಕಪರಿಹೋನ 

ಕಚೇರಿ ಪ್ರತಿ. 


) ಕೈಗಾರಿಕ ಮತ್ತು ವಾಣಿಜ 


[A / 


# 


Details of Subsidy released under CMEGP vide Office Order No.1&C/RI SEP/EO/CMEGP/FUNDS/2018-19 Dated: 


AGE 
NCY 


YEAR 


116-17 
| | 


DISTRICT 


HASSAN 


TALUK 


APPN. ID 


JHANNARAYAP jHASDIC17- 


1008833 


NAME OF THE 
BENEFICIARY 


[KUMAR S/O 
IMARIYACHAR, 
\BADIKERE, 
NUGGEHALLI POST, 
CHANNARAYAPATNA 


GEN 
DOR 


CATE 
GORY 


OBC 


ACTIVITY 


| 


WOOD PLAINING 
TURNING & WOODEN 
FURNITURE MAKING 


INDUST 
RY 
TYPE 


MFG 


IDY 


31/12/2018 


ANNEXURE 


DLC DATE 


HASSAN 


| 


\ARKALGUDU 


(HASDIC17- 
1028908 


SUDHA W/O RAMESH 
BASAVANAHALLY 
KOPPALU, 
RAMANATHAPURA 
HOBLI ARKALGUD 
TALUK 


WOOD PLAINING 
TURNING & WOODEN 
FURNITURE MAKING 


17-18 | 


| 


116-17 


| 


HASSAN 


HASSAN 


HASSAN 


| 
JARKALGUD 


HASDIC17- 
018480 
| 


‘HASKVIB16- 
000046 


ARUN KUMAR.P.J. $/0 
KaP. JAGADISH, 
IHEGGADIHALLI 
VILLAGE, 


SHANTHIGRAMA HOBLI 
{HASSAN 
\ 


\KUMARSWAMY.C S/O. 
CHANDRE GOWDA.L.B, 
\LAKKUR VILLAGE AND 
\POST, ARKALGUD 
TALUK, HASSAN 
(DISTRICT 


DODDAGENIGERE POST,| 


GEN 


PICKLES MFG & 
MARKETING 


TOTAL 


| 
{FLOUR AND 
\DESTONER MILL 
1 


[ 


88,200 


31-10-2018 


31-10-2018 


\ 
| 
| 


ARKALGUD 


| 
| 
| 


HASKVIB16- 
006293 


iGANESH.B.E $/0.ERAJI, 
IKERALAPURA VILLAGE 
[AND POST. 
|RAMANATHPURA, 
{HOBLI, ARKALGUD 
TALUK, HASSAN 


DISTRICT 
| 


[RURAL ENGINEERING 
WORK 


31-10-2018 


ANNEXURE-1 


Details of Subsidy released under CMEGP vide Office Order No.1&C/RI SEP/EO/CMEGP/FUNDS/2018-19 Dated: 31/12/2018 - 
INDUST 


AGE NAME OF THE GEN CATE SUBSIDY DLC DATE 


wey TEAR DISTRICT TALUK APPN. ID BENEFICIARY DOR GORY ASNT A INRs; 


\£.N.PUSHPA | 

| W/0.NANJUNDASWAMY. | 

| B.B, BEEMANAHALLI i | | | P 
| 


| | _ VILLAGE, 1 | | * | 

IKVIB |17-18 |HASSAN HOLENARSIPU JHASKVIBIT- [yA AVINAKOTE POST, , |F ioBc READS SER 73,500 {31-10-2018 
| 
| 


RA 1022061 HALLEKOTE HOBLI, | GARMENTS MFG | 


| HOLENARSIPURA | 
TALUK, HASSAN 
DISTRICT 


| 
| 
| 
| 
| 


PONS SS NS he el 


| SUNIL.J.M 
S/O.NAGARAJU.JV , | 

IRLOUR AND 
: HASKVIB17- IMARKET ROAD | § RO § | 
| 7- BRE | » loBc DESTONE ser | 250 |31-10-2018 
fcvIB |17-18 |HASSAN ARSIERE [019942 pe [SSO MILL AND (SER | 3,38,250 (31-10-201 
| POST, ARSIKERE TALUK, (PAC | | 


HASSAN DISTRICT 


I 
SS 
| 


| 
ಮ p SR. 
| 
| 
| 
| 


| 
' 
| 
| 


W/0.BHYRASHETTY.M, \ \ 


\ 
+ ಪ | \ | ಧಾನ ನಿಲಿ 
| ‘PAVITHRA.B.K | 
| | 
| | I 
3 | IREADYM 
[HASKVIB17- |GUDDENAHALLI | jREADYMADE IsER 1,40,000 is 1-10-2018 


| 
| 
| 
| 
(| 
f 
£ | ಟಿ s i | 
3 Wea 1719 HASSAN HASSAN 020448 VILLAGE, KASABA P {OBC [GARMENTS MFG 


4 HOBLI, HASSAN TALUK | | | 
| \ IAND DISTRICT | | i 
| HASSAN p TOTAL 6,14,950.00 

GRAND TOTAL 10,88,450.00 


ಿ ಕೈಗಾರಿಕೆಗಳ 


೯" ನಾಲಯ, 
ಮಹಡಿ, ಸೌತ್‌ ಬ್ಲಾಕ್‌, 
ರೇಸ್‌ ಕೋರ್ಸ್‌ ರಸೆ, 
ಸಂಗಳೂರು - 560 001. 
3 ಫ್ಯಾಕ್ಸ್‌;22389909 


No.49, Second Floor, Scuth i 
Khanija Bhavan, Race Course 
Bangalore — 560001. } py 
EB : 22386798 Fax: : 223393909 _ 


ವಿಷಯ: 2018-19ನೇ ' ಸಾಲಿನಲ್ಲಿ 


ಯೋಜನೆಯ 
ಅನುಷ್ಠಾನಕ್ಕಾಗಿ ೨ನೇ ಕಂತಿನ 


ಉಲ್ಲೇಖ: 1. ಸರ್ಕಾರದ ಪತ್ರಸ 


ಮೆ 
ಖತ್ರ ಸಂಖ್ಯೆ: 
ಸ್ರ 


2. ಸರ್ಕಾರದ ಆದೇಶ ಸಂಖೆ 
ಸ 


2/2018 


ವ 
3. ಜಂಟಿ ನಿರ್ದೇಶಕ ಗಾದಿ ಮತು 
pr 

ಗಾಮೋಜದೆ. 


ಮೇಲ್ಕಂಡ ವಿಷಯಕ್ಕೆ 
102-0-83 (106) ರಡಿಯಲ್ಲಿ 
ಅನುದಾನದಲ್ಲಿ ಮುಖ್ಯಮಂತ್ರಿಗಳ 
ಮಾಡಲಾಗಿದೆ. 


r 


# 


1 ಕೈವಾಇ/್ರಾ ಕೈಹಸ್ಥೆಉ.ಕಾ/ 
ದಿನಾ೦ಕ:27/07/20i8 
[Zz 'ಕೈವಾಇಗ್ರಾಸ್ಗೆ ಗಾ. ಕೈಷಸ್ವ್ಯ ಉ.ಕಾ/ ಕ್ಕೆ ೈವಿಅಸಿವರವ ಬಜೆ 
ದಿನಾಂಕ: 01/69/2018 
3 1 ಕೈವಾಇಗಾಕ್ಸೆ ಕೈಸ್ಟೇಉ. 
ದಿನಾಂಕ: 31/2/2018 
ಒಟ್ಟು ಅನಮುಜಾನೆ 


ಆದರೆ, ಮೇಲ್ಕಂಡಂತೆ 
ಅಗತ್ಯವಿದ್ದ ಭಟ ಸಥ 
; 


ಉಲ್ಲೇಖಿತ 
ಅನುದಾನವನ್ನು ೭ ಬಿಡ. 


ಆದೇಶ ಸಂಖ್ಧೆಃ ಕ್ಲಿವಾಣಗ ಗಾ. 


ನಾಂಕ: 13/01/2019 


ದ್ಯೋಗ ಯೋಜನೆ, 2015- 16, 2016-17 
ಯೋಜ ಜನೆಯಡಿ ವಿವಿಧ ಬ್ಯಾಂಕ್‌ಗಳಿಂದ 


ಸೊತ್ತವನ್ನು ಜಂಟಿ ನಿರ್ದೇಶಕರು, ಜಿಲ್ತಾ 
ಟಕ ರಾ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 
ಆದರಿಸಿ br ಗೆ ಪೆಂಚಿಕ ಮಾಡಲು ಆಯುಕ್ತರು, 
ಹೆ: ರಿಗೆ ಅನುಮತಿ ನೀಡಲಾಗಿದೆ. 


4 
5, ಕರ್ನಾ 


ದಾರವಾಡ, Nie ಮಸ್ತು ಹಾಸನ ಜಿಲ್ಲೆಗಳಿಂದ 
y ಯೋಜನೆಯಡಿ ಸಹಾಯಧನ 
A wees ಸಮಿತಿಯಿಂದ 
, ಜಿಲ್ಲಾ ಕೈಗಾರಿಕಾ ಕೇಂದಗಳಿಗೆ 


ಸಹಾಯಧನ ಘಟಕಗಳ 


|! ಕೂಸಳಲ್ಲಿ ಸಂಖ್ಯೆ | ರೂಗಳಲ್ಲಿ 
Was ಎ 1 ವ 
} | | 

? =} 6 | 11,83,993.00 


17 | 22,71,000.00 


24 | 36,36,493.00 


ಉಲ್ಲೇಖ { 
102-0-83 (105) 
ಪತ್ರಗಳಲ್ಲಿ ಜಿಲ್ಲಾ ವ 
ಬಿಡುಗಡೆಗೆ ಹೆಚು ವರಿ 
ಮಾಡಿದೆ. ಬಿಡುಗ 


ಅಯುವ್ಯೆಯದ ಲೆಕ್ಕ ೯ಕೆ 2851-00- 
) ನಡಯ. Weer 
ಗಳ ಸಹಾಯಧನ 
2 Phe ಅನುದಾನವನ್ನು ಹಂಚಿಕೆ 
, ನೇರವಾಗಿ ಭಮಬದನಿಸಾವೆ 
© Account for other 
ಗೆ ಅನುಮತಿ ನೀಡಲಾಗಿದೆ. 


ಗಡಿ 


4) 


1 ಘಟಕಗಳಿಗೆ ಸಹಾಯಧನ ಬಿಡುಗಡೆ 


ಬಿಡುಃಿಚಿ 


ಕೇಂದ್ರರವರು, ಈ ಕೆಳಕಂಡ ಬ 


1. 


ಮೇಲಿನಂತೆ. ಬಣ 


ಸರ್ಕಾರಿ ಆದೇಶ ಸಃ 
ಖಜಾನೆ-2 ರ ಮುಖ 
ಆಯುಕ್ತರು, ಕೈಗಾರಿಕಾಭಿ 
ಖಜಾನೆಗೆ: ಸಲ್ಲಿಸಲು ಆದೆ 


ಈ ಅನುದಾನವನ್ನು ಜಲಟಿ 
ಕರ್ನಾಟಕ ರಾಜ್ಯ ಖಾದಿ 
ಉದ್ಯೋಗ ಯೋಜನೆ ಮತ್ತು 
ಉದ್ಯೋಗ ಸೃಜನ ಯೋಜನೆಂ 
ಯಾವುದೇ ಸಂಪೂರ್ಣದ 
ಈಗಾಗಲೇ ಸಹಾಯಧನ 


2016-17, 2017-g 
ಸಹಾಯಧನ ಮಂಜೂರಾ 


ಪ್ರಸ್ತುತ ಸಾಲಿನ 3ನೇ 
ಫಲಾನುಭವಿಗಳ ಪಟ್ಟ: 
ಘಟಕಗಳಿಗೆ ಮಾತ್ರ ಬಿ 


ಒಂದು ಪಕ ಹಂಚಿಕೆ 
ವಿ 


3ಟೆಹಿದಿದಿದ್ದಲ್ಲಿ 
ಅಂತಹ ಫಲಾನುಭವಿ 3 - ನಮೂನೆಯಲಿ 
ಕೇಂದ್ರ ಕಛೇರಿಗೆ ವರದಿ ಸ 


ಬಿಡುಗಡೆ ಮಾಡಲಾ 


ಆದೇಶ ಸಂಖ್ಯೆಃ ಕೈವಾಣ್ಯ 


FA 
yy 


ನಿರ್ದೇ ಶನಾಲಯರವರ 


_ ( » (ಬಿ.ಎಸ್‌. ನಂದಿನಿ) 

ಜಂಟಿ ನಿರ್ದೇಶಕರು . 

W ಸ (ಗ್ರಾಕೈೆ ಮತ್ತು ಸ್ವೇಉ.ಕಾ) 
ಇವರಿಗೆ: | 


ಜಂಟಿ ನಿರ್ದೇಶಕರು, 
a ಜಿ 
ಜಿಲ್ಲಾ ಕೈಗ 


ಸೂರು ರವರ : ಮಾಹಿತಿಗಾಗಿ 
- ಖಿಜಾನ-2 ರಲ್ಲಿ upload 


NAME OF THE 


TADUK: \AEENID BENEFICIARY 


NO AGENCY YEAR BANK BRANCH DISTRICT 


| | IPRAMILA M.C.. 
W/O KASIM ALi | 
[asi iSAHEB, ASHOKA | 
021073 ROAD, 
IVIDYANAGAR 
, HASSAN 


HASSAN 


1 

| 

CANARA | VIDYANAGA | 
BANK | R | HASSAN 


| | 
! | 
| \ 
| | 
1 |KVIB 12017-18 | 
|| 


Details of 3rd instalment (additional) CMEGP Subsidy released vide order no. I&C/RI&SEP/EO/CMEGP/FUNDS/2018-19 DE18/01/2019 


care acrir DUSTRY 
GORY Y TIPE 
(MEG/SER) 
| | 
SN 
TAILORI i 
80 maunmi SF | 


GRAND 


| 
| 


| 
(In Rs) DLC DATE 


| 
| 
oli 31.10.2018 


| 
\ 


DIRECT ಕ OF 


No.49, peer ee South Block 
Khanija Bhavan, : Race Course Road, ' 

Bangalore — 540001. ; 
& :22386794: : {1 


ಧ್‌) ವ 7 ಘಾ 
ಸಂಖಿಣ್‌ ಕೈಷಸ್ನಉ.ಕಾ್ಗೆವಿಅ ನಷ ಇಜಿಪಿ/ಅನೆದಾನೆ 
ಕೈವಾಬಗ್ರಾ ಕೈ ಹಿಸ್ಥೇಉ.ಸ ಸ್ಸ ಸು ; ಪಿ/ಅಮೆದಾನೆ 


ಮೇಲ್ಕಂಡ ವಿಷಯಕ್ಕೆ ಸಂಬಂ 
102-0-83 (106) ರಡಿಯಲ್ಲಿ ನ ಸ 
ಅನುದಾನದಲ್ಲಿ ಮುಖ್ಯಮಂತ್ರಿಗಳ ಸ್ವಯಂ ಆ 
ಮಾಡಲಾಗಿದೆ. 


ಕೈವಾಇ/ಗ್ರಾ. ಕೈಷಸ್ವೆ ಉ.ಕ 
ಸಿಎಂಇಜಿಪಿ/ಅಸುದಾನ/20/2018- 
19, ದಿನಾಂಕ:27/07/2518 


ಕೈವಾಇಗ್ರಾಕೈಸಸ್ವಉಸಾಸ್ಯೆ 


ಕೈವಿಆ 


(ಸಿಎಂಇಜಿಪಿ/ಅನುದಾಪ/2018-19, 
ದಿನಾಂಕ: 01/09/2018 


ದಿನಾಂಕ: 3112/2018 
ಕೈವಾಇ/ಗ್ರಾಸ್ಕೆಿಸ ಉಸಾ/ 
ಸಿಎಂಇ ಇಬಿಪಿ/ಅನುದಾನ,/2015 
ದಿನಾಂಕ: 18/01/2615 


ಒಟ್ಟು ಅನುಬಾನೆ 


ಆದೇಶ ಸಂಖ್ಯೇ ಕೈವಾಣ/ಗ್ತಾತ್ಸಿ ಎ 


4 


ಅನುದಾಸದಲ್ಲಿ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಕೆಲವು ಘಟಕಗಳು 
ಳಿತಾಯವಮಾಗಿರುವುದಾಗಿ ಸಂಬಂಧಿಸಿದ ಜಿಲ್ಲೆಯ ಜಂಟಿ ನಿರ್ದೇಶಕರು, 
ಆದ್ಧರಿಂದ, ಈ ಕೆಳಕಂಡ ಜಿಲ್ಲೆಗಳ ಮುಂದೆ ನಮೂದಿಸಿರುವ 


/ ಹಿಂಪಚೆಯಚೇಣಾಗಿಡುವ 
ಅನುದಾನ (ರೂ.ಗಳಲ್ಲಿ) 
ಘಟಕಗಳ 1 


ಸಹಾಯೆಥನ 


50508 
47254 
gy 435566 
r 

| 

1 


570ರ 
36,5 


3333 


ಉಲ್ಲೇಖ ಖಿಪ 
ಅನುದಾನವನ್ನು 
ಅನುದಾನದ 

ಡ್ಯ 14911, 437 


| 
 ನನುದಾನವಾಗ ರೂ.3443.00ಲಕ್ಷಗಳ 
ಪ್ರಸ್ತಾವನೆಗಳಿಗೆ 3ನೇ ತೈಮಾಸಿಕ 


4ನೇ ತ್ರೈಮಾಸಿಕ ಅನುದಾನದಲ್ಲಿ 
ಮಾಡಲು ಉದ್ದೇಫಿಸಿದೆ. 


2017-18 ಮತ್ತು 2018-19ನೇ ಸಾಲಿನ ಮುಖ್ಯಮಂತ್ರಿಗಳ 
ಬ್ಯಾಂಕ್‌ಗಳಿಂದ , ಸಾಲ ಪಡೆದು ಕೈಗಾರಿಕಾ ಘಟಕಗಳನ್ನು 
ಯಧನ ಬಿಡುಗಡೆ ' ಮಾಡಲು ಅವಕಾಶ ಕಲ್ರಿಸಲಾಗಿದೆ. ಸದರಿ 
ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ಮುಖ್ಯ 
ಖಾದಿ ಮತ್ತು ಗ್ರಾವೆ ಮೋದ್ಯೋಗ ಮಂಡಳಿ ಇವರ ಬೇಡಿಕೆ ಮತ್ತು 
ಮಾಡಲು ನಿರ್ದೇ ಕದ್ದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ 


ಸ್ಥಾಪಿಸಿರುವ ಘೇ 
ಆದೇಶದಲ್ಲಿ ಬಿಡ: 
ಕಾರ್ಯನಿರ್ವಹಣಾ 
ಮಂಜೂರಾತಿ 


ಉಲ್ಲೇ 2018-19 ನೇ ಸಾಲಿನ ಮುಖ್ಯಮಂತ್ರಿಗಳ 
ಸ್ವಯಂ ಉಜೊ ಗೆ ಪ್ರೆಸ್ಹಾವಸೆಗಳ ೦ ಸ್ವೀಕೃತವಾಗಿದೆ. ಜಿಲ್ಲಾ ಮಟ್ಟದ 
ಸಹಾಯಧನ ಬಿಡುಗಡೆಯ ಬೇಡಿಕೆ ಮತ್ತು 
ನಿರ್ದೇಶಸಲಾಯ 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿ 


ಕೇಂದ್ರಗಳಿಗೆ ಆಸ ಡಂತೆ ಆದೇಕಿಸಿದೆ. ' 


ಳಿಕೆಯಾಗಿರುವ; ರೂ.33,95,856/- 
ದಾನದಲ್ಲಿ ರೂ.149,1,437/-T 


ನು 


ಬಾಕಿ ಇರುವ ಘಟಕಗಳಿಗೆ ಈ 


ಪುಟ -2 


102-0-83 (106) ರಡಿ 4ನೇ 


2016-17 ; 


2017-18 


2018-19 1127,290 


1,33,07,293 


ಒಟ್ಟು ಸನಾ 


ಉಲ್ಲೇಖಿ (2)ರ ಸಕಾ 


: ಉಲ್ಲೇಖಿತ(3)ರಲ್ಲಿನ ಪತ್ರಗಳಲ್ಲಿ ಜಿಲ್ಲಾ 
ರೂ. 183,07,293/- ಗಳ 
ಕೆಳಕಂಡಂತೆ ಅನುದಾಸವನ್ನು ಬಿಡು 
ಮುಖಾಂತರ ನೇರವಾಗಿ ; 
Account’ Suspense Account for otter Dp 
ಜಂಟಿ ನಿರ್ದೇಶಕರಿಗೆ ಅನುಮತಿ ನೀಡಲಾಗಿದೆ. 


ಘಟಕಗಳಿಗೆ 
ಜಿಲ್ಲೆಗಳಿಗೆ ಈ 
ಸಿ ಖಜಾನೆ-2 
Transient 
ಬಂಧಿಸಿದ ಜಿಲ್ಲೆಯ 


ಆದೇಶ ಸಂಖ್ಯೆಃ ಕೃವ: 


ಮಾಡಲಾದ 


ಸಹಾಯಭಧನ |; ಸಂಖ್ಯೆ ಸಹಾಯಧನ. 


(ರೂಗಳಲ್ಲಿ) | (ರೂಗಳ | 


8,97,096 

: | 

10 1,45,157 

i1 | 17,25,700 
2 : 23,58,600 


4,55,000 


ಮತ್ತು ವಾಣಿಜ್ಯ ; ಇಲಾಖೆರವರ ಮೇಲು 


ak ಪಡೆದು 


pR ಮತ್ತು ಮುಖ ಖ್ಯಿಕಾರ್ಯನಿರ್ವಹಣಾಧಿಕಾರಿಗಳು, 
ಸೇಡಿರುವೆ 2015-16/2016- —17/2017- 
ಜನ: ಯೋಜನೆಯಡಿ ಸಹಾಯಧನ ಬಿಡುಗಡೆಗೆ 
`ಮಾಗಿ/ ತಾತ್ಕಾಲಿಕವಾಗಿ ಮುಚ್ಚಿರುವ 
ಬಿಡುಗಡೆಯಾಗಿರುವ ಘಟಕಗಳಗೆ 
3 ಸ ಸ್ವಯಂ ಉದ್ಯೋಗ ಸೃಜನ 
ಸಿ.ಎ೦.ಇ.ಜಿ.ಪಿ ತಂತ್ರಾಂಶದಲ್ಲಿ ತಪ್ಪದೇ 
4. 


ಪರಿಗಣಿಸಲಾಗಿರುವ ತಮ್ಮ ಜಿಲ್ಲೆಯ 
ಮಾಡಲಾಗಿರುವ ಅನುದಾನವನ್ನು ಸದರಿ 


ತಡೆಹಿಡಿದಿದ್ದಲ್ಲಿ 
ನಮೂನೆಯಲ್ಲಿ 


] ಫಲಾನುಭವಿಗಳ 
ವಂತಿಕೆಯನ್ಟು, ೭ 


j ಬ 
ಬಿಡುಗಡೆ ಮಾಡೀ 


ಈ ಕಛೇ 
ನಿರ್ದೇಶನಾಲಯರ 


ಇವರಿಗೆ: 


ಜಂಟಿ ನಿರ್ದೇಶಕರು 
ಜಿಲ್ಲಾ ಕೈಗಾರಿಕಾ ಕೇಂ 


PNT 


ಳಿತ ನೀತಿ 


ಫಿ 


:.' ಜೆಂಗಳೂರು ರವರೆ 


8: ಮುಖ್ಯ ಕಾರ್ಯನಿ: 
ರಸ್ತೆ ಬೆಂಗಳೂರು 


ಕೇಂದ್ರರಪರಿಗೆ ಹ 


ಮೋಖೆಕಬ್ರು 2) ತೇ೧ಬೆ 
ನಿರ್ದೇಶಕರು ಸ ಖಿ) ಕಳಂಬ್ರ ್ಫ 


ದರ ಮಾಹಿತಿಗಾಗಿ 
: ರಿ upload 


1 


‘DIC 


| 
[| 
| 
| 
} 


DIC 


IDIC 


(Dic 


DIC 
| 


DIC 


Details of Subsidy released under CMEGP vide Office Order No.I&C/RI SEP/EO/CMEGP/FUNDS/2018- 19 Dated: 27/02/2019 


ANNEXURE-1 


INDUSTR 
DISTRI TALU NAME OF THE GEN CATEG Y TYPE SUBSIDY 
YEAS BANE BRANCH oT K APPN.ID EpNEFICIARY DER ORY A#OTMITY pg. (IN RS.) DLC.PATE 
ER) | 
| i RATHNAMMA W/O | ] 
| | i | PAPER | 2 
| KAVERI | i {RAMADAS. | i | | | \ 
| | | | } ; | H 
!2016-17 GRAMEE ig" | ಹ ಗ MOSALEHOSAHALLI FSC. MFG. | 70,000 | 29-12-2018 
NA BANK | | VILLAGE, HASSAN | i Wenner He | \ 
| | \ iTALUK | | j j | 
p 3; ನ್‌ & [ Kr ನಾ &; ಸ್‌ iS SS ST; W ನಾ ಭೋ 
| \ 
| !CHAN SRINIVASA S.R. $/0 | i 
| | | ! BEKERY AND | 
! CANARA | HASSA |NARAY | HASDIC1 |RAJAIAH, SOSALAGERE \ \ i 
|2017-18 Bans | AKKANAHALLI | \APATN , 7-022678 (VILLAGE, C.R. PATNA M | sc 3ನಾಸವಗ MFG. 1,76,750 | 29-12-2018 
| j iA TALUK | i 
೭ (ಬಿ EE es NS PON ಸು ಟಟ Re RS | SE SR sd i ES ಎ 
| | | : MOHAN KUMAR T.S. i 
\ | CHAN | S/O SHIVEGOWDA N., i | | j 
| 1 CANARA | HASSA INARAY; HASDIC1 |THIMMALAPURA H WOODEN | 
3017-18! ‘Bank SBRESALLI N  {APATN |7-019970 (VILLAGE, NAVILE posT, | M | OBC | puRNITUrE | MFC: 475000 29-1232018 
iA i BAGUR HOBLI, | i 
| | | C.R.PATNA TALUK | i | 
ಸ J s ಘಂ ಭಿ 2-R.PATNA TA —— I ಸ 
| | PARAMESHWARA M.B. 
i | | i S/0 BASAVARAJU G.S., | EKERY AND | 
!2017- p BANAVARA ಸ್‌ ಕ 1A. MALLAPURA VILLAGE, | SWEEETS | MFG. | 1,43,500 | 29-12-2018 
| ! | | BANAVARA HOBLL, ITEM | ' 
| [ARSIKERE TALUK f ! | 
y ಜ್‌ ಬು Pe |__ ಮ W § ] alls NN 
| |MAHENDRA S/O | | 
} \ \ | } | | 
CORPORA! DODDA- : [REVANNAIAH, NEAR |; | | GENERAL 
2017-18, TION | MANDIGANA- ಹ ತ ‘GHUE KALAMMA iM | OBC ENGINEERIN| ser 3,50,000 | 29-12-2018 
BANK | HALLI TEMPLE, D.M. HALLY, | | G WORK | 
| | | on a ಹಡ 
SUMITHRA K.N, W/O | 
| | SUBBEGOWDA K.G. } | i 
‘SYNDICAT: HOLENARASI | HASSA H.N.P HASDIC1 [KADAVINAKOTE | AGARABATHI i 
2017- 18| B BANK | PURA N JURA 7-026363 VILLAGE, "\¥ |OB | INDUSTRIES | MFG; 1;05,000'| 29-12-2018 
| | HOLENARASIPURA | | | 
| | i TALUK, || 
i SBD 10,20,250 


